ಮಾನವಿಕ ಕರ್ಣಾಟಕ 


ಸಂಪುಟ ೧೩ ಸಂಚಿಕೆ ೩ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೩ 


ಲೇಖಕರಿಗೆ ಸೂಚನೆಗಳು 


ಗಿ. ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಿಸಲಾಗುವುನು. ಲೇಖನ 
ಅನುವಾದವಾಗಿದ್ದ ಕೆ ಮೂಲ ಲೇಖಕರ ಮತ್ತು ಇಕ್‌ ಹೆಸರುಗಳನ್ನೂ ಲೇಖನದ 
ಆಕರನನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯೆನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ್ಯ ವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯೆಸುವನರು ಈ ಬಗ್ಗೆ 
ತಿಳಿಸಬೇಕಲ್ಪನೆ' ಇದಕ್ಕೆ ಸಾಕಷ್ಟು ಅಂಜೆ ಚೀ EET, 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚ ವನ್ನು "ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುನ ವಿಚಾರ ಚ್ರತೋದಕವಾಡ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 


ಪ್ರಕಟೆಸುನ, ಬಿಡುವ ಅಥವಾ ಸೂಕ್ತ NE ಪ್ರಕಟಿಸುವ ಸ ಸ್ವಾತಂತ್ರ್ಯ 
ಹವಾಸಿ ಸೇರಿದೆ. 


೭ ಮಾನನಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತ 


ಗಳನ್ನು ವಿಮರ್ಶೆಗಾಗಿ. ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರ ನ್ರೃತಿ ಸೋ 
ಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ ಸ್ರಸಾರಂಂಗ್ರ ಮಾನಸಗಂಗೋತ್ರಿ, 
ಮೈಸೂರು-೫೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪು ೧೩ ಸಂಚಿಕೆ ೩ 


೫೧ 


ಮೇ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೩ 


MANAVIKA KARNATAKA, Kannada quarterly of the 
University of Mysore, Volume 13, Number 3, May 1983. 
Edited by Dr. 8. R. Gopal and Dr. ಛಿ. M. Muniramappa. 


All Rights Reserved 


ಪ್ರಧಾನೆ ಸಂಪಾದಕರು 
ಡಾ. ಹಾ. ಮಾ. ನಾಯೆಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪ 


ಪ್ರಕಾಶಕರು 
ಕೆ. ಟಿ. ನೀರಪ್ಪ 


ಎಂ pe] 
ನಿರ್ದೇಶಕರು, ಪ್ರಸಾರಾಂಗೆ, ಮೈಸೂರು ನಿಶ್ವನಿದ್ಯಾನಿಲಯ, ಮೈಸೂರು 


ಮುದ್ರಕರು 
ಶ್ರೀಲಕ್ಷ್ಮೀ ನುದ್ರಣಾಲಯ, ರವೆ ಬೀದಿ, 2 ನೇ ಕ್ರಾಸ್‌, ಮೈಸೂರು - 1 


೧ ಮಾತಿನ ಕಲೆ 


೨ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ 
ಒಂದು ವಿಶ್ಲೇಷಣೆ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ 
ಚಿಂತನೆ-ಸ್ಲೇಟೋ ಮತ್ತು 
ಅರಿಸ್ಟಾಟಲ್‌ 

ಮೈ ಸೂರು ನಗರದ ವ್ಯಾಪ್ತಿ 
ಯಲ್ಲೇಕೆ ಇನ್ಟೊಂದು 
ಕೈಗಾರಿಕೆಗಳು ? 


ನಿಷಯ ಸೂಚಿ 
ಎಂ. ಎಸ್‌. ತಿಮ್ಮಸ್ಪ್ಸ ಮನೆಘಟ್ಟ 
ಎಂ. ಎನ್‌. ನಿಜಯೆಕುಮಾರ್‌ 
ಫೆ. ವಾಸುದೇವಮೂರ್ತಿ 


ನಿ. ಎನ್‌. ಶೇಷಗಿರಿರಾವ್‌ 


ಸಿ. ಎಂ. ಮುನಿರಾಮಪ್ಪ 
ವೈ. ಎ. ದೇನಪಾಲ್‌ 


೧ 


೨೩ 


೩೧ 


೮೧ 


ಈ ಸಂಚಿಕೆಯ ಲೇಖಕರು 


೧ ಎಂ. ಎಸ್‌. ತಿಮ್ಮಪ್ಪ 
ಮನೆಘಟ್ಟ ಮನೆಫಟ್ಟ 
ಅಂಚೆ, ಮಾಸೂರು-೫೭೭೪೦೧, ಸಾಗರ.ಶಿನನೊಗ್ಗ 


೨ ಎಂ. ಎನ್‌. ವಿಜಯ 
ಕುಮಾರ್‌ ಅಧ್ಯಾಸಕರು, ವಾಣಿಜ್ಯ ನಿಭಾಗ, ಮ್ಟೆ ಸೂರು 
ವಿಶ್ವನಿದ್ಯಾನಿಲಯ, ಮಾನಸ ಗಂಗೋತ್ರಿ, 
ಮೈ್ಬೆ ಸೂರು-೫೭೦೦೦೬ 
೩ ಕೆ. ವಾಸುದೇವಮೂರ್ತಿ ಅಧ್ಯಾನಕರು, ವಾಣಿಜ್ಯ ನಿಭಾಗ, ಮೈ ಸೂರು 
ವಿಶ್ವನಿಡ್ಯಾನಿಲಯೆ, ಮಾನಸ ಗಂಗೋತ್ರಿ, 
ಮೆ ಸೂರು-೫೭೦೦೦೬ 
೪ ವಿ. ಎನ್‌. ಶೇಷಗಿರಿರಾವ್‌ ಅಧ್ಯಾಸಕರು, ತತ್ತ್ವಶಾಸ್ತ್ರ ನಿಭಾಗ, ಮ್ಟೆ ಸೂರು 
ವಿಶ್ವವಿದ್ಯಾನಿಲಯ, ಮಾನಸ ಗಂಗೋತ್ರಿ, 
ಮೆ ಸೂರು.೫೭೦೦೦೬ 
೫ ಸಿ. ಎಂ. ಮುನಿರಾಮಪ್ಪ ಮುಖ್ಯಸ್ಥರು ವಾಣಿಜ್ಯ ವಿಭಾಗ, ಮೆ ಸೂರು 
ವಿಶ್ವವಿದ್ಯಾನಿಲಯ, ಮಾನಸ ಗಂಗೋತ್ರಿ 
ಮೈೆಸೂರು-೫೭೦೪೦೬ 
ವೈ. ಎ. ದೇನಪಾಲ್‌ ಸಂಶೋಧಕರು, ವಾಣಿಜ್ಯ ವಿಭಾಗ, ಮೈಸೂರು 
ವಿಶ್ವನಿದ್ಯಾನಿಲಯೆ, ಮಾನಸ ಗಂಗೋತ್ರಿ, 
ಮೈ ಸೂರು-೫೭೦೦೦೬ 


a 


ಎಂ. ಎಸ್‌. ತಿಮ್ಮಪ್ಪ ಮ ನೆಘಟ್ಟ 


ಮಾತಿನ ಕಲೆ 


ಮಾತಿನ ಮಹತ್ವ 


ಭ್‌ ಮನುಷ್ಯನಿಗೆ ಪ್ರಕೃತಿ ದತ್ತ ವರ. ಚಿಂಪಾಂಜಿ, ಮಂಗ, ಗಿಳಿ ಮೊದಲಾದ 
ಪಶು ಪಕ್ಷಿಗಳು ಕೆಲಮಟ್ಟಿಗೆ ಮನುಷ್ಯನಂತೆ ಮಾತುಗಳನ್ನು ಅನುಕರಿಸಿ ಆಡೆಬಲ್ಲವೆ. 
ತು! ಸಮನಾಗಿ ನಾಲಗೆಯನ್ನಾ ಗಲೀ ಮಾತಿನ ಹಿನ್ನೆ ಆೆಯಾದ ಫೋನ್‌ 
ಯನ್ಹಾಗಲೀ ಬಳಸಲು ಸಾಧ್ಯವಿಲ್ಲ. ಇಂತಹ ಮಾತಿನ ಬಗ್ಗೆ LISS ಅಧ್ಯಯನ 
; ನಡೆಯುತ್ತ ಬಂದಿದೆ. “ಮಾತು” ಮಾತುಗಾರಿಕೆಯಾಗಿ, ನಾತ ಕಲೆಯಾಗಿ ಬಿಡೆ. 

ಮಾತಿನ ಮಹತ್ವದ ಬಗ್ಗೆ ಕೆಲವರು ಆಡಿರುವ ಮಾತುಗಳು ಮನನೀಯವಾಗಿವೆ. 
ಅವ್ರಗಳಲ್ಲಿ ಕೆಲವನ್ನು ಇಲ್ಲಿ ಗಮನಿಸಬಹುದು- «ಮಾತುಬಲ್ಲವನಿಗೆ ಜಗಳನಿಲ್ಲ',-- 
ಆಡಿದರೆ ಮಾತು ಹೋಯಿತು ; ಒಡೆದರೆ ಮುತ್ತು ಹೋಯಿತು”, “ಬಾಯಿ ಇದ್ದೆರೆ 
ತಾಯಿ ಇದ್ದ ಹಾಗೆ”. ಎಂಬ ನಾಣ್ಣು ಡಿಗಳೂ, "ನುಡಿದರೆ ಮುತ್ತಿನ ಹಾರದಂತಿರ 
ಬೇಕು' ಅಯ್ಯಾ ಎನೆ ಸ್ವರ್ಗ ಡ್‌ ಎನೆ ನರಕ ಎಂಬ ಬಸವಣ್ಣ ನವರ” ವಚನ 
ಗಳೂ ಮಾತಿನ ಮಹತ್ವ ವನ್ನು ಎತ್ತಿ ತೋರಿಸುವ ಕೆಲವೆ bid ಮಾತ್ರ. 
ಇಂತೆಹೆ ಮಹತ ೈವ್ರಳ್ಳ ಹಾ ನಮ್ಮ ಜೀವನ ದಲ್ಲಿ ಬೃಹತ್‌ ಪಾತ್ರ ವಹಿಸುತ್ತಿ ದೆ. ಬಹು 
ಯಾತನೆಯಿಂದ ಸಳವ i” ಈ ಮಾತಿನ ಶಕ್ತಿ ಯಿಂದ ವಂಚಿತರಾಗಿದ್ದ ರೆ. 

ಒಬ್ಬರು ಕೆಲವ್ರೆ ಕಾಲ ಆಡುವ ಮಾತುಗಳನ್ನು ಆಧರಿಸಿ ಅವರ ಕುಲ, ಶೀಲ, 
ಸಂಸೃತಿ, ಸ್ವ ಭಾವಗಳನ್ನು ಅಳೆಯಬಲ್ಲ, ಅರಿಯಬಲ್ಲ ಚತುರರಿಗೆ ನಮ್ಮ: ಲೇನೂ ಕೊರತೆ 
ಯಿಲ್ಲ ನಷ "ಕುಲನನರುಹುವುದು ನಾಲಗೆ' ಎಂದರೆ ಅದು ಒಬ್ಬನ ಶಲ; "ಸಂಸ್ಕಾರಗಳನ್ನು 
ತಿಳಿಸುತ್ತ ಡೆ ಎಂದೇ ಅರ್ಥ. ನಮ್ಮಲ್ಲಿ “ತ್ರಿ ಕರಣ”ಗಳು ಗಳ ಗುರುತಿಸುವುದರಲ್ಲಿ 
ಮಾತು (ವಚಸ್‌) ಕೂಡಾ ಜ್‌ ಸ ಶುದ್ಧವಾಗಿರಬೇಕು ಎಂದು ತಿಳಿದವರು 
ಹೇಳುತ್ತಾರೆ. 

ಬಗೆ ಮಾತಿನ ಅಗಾಧವಾದ ಹಿನ್ನೆ ಚೆಯನ್ನು ಅರಿಯ ಹೊರಟ ನನ್ನ ಪೂರ್ವಿಕರು 
ಅದರ ನಿಗೂಢತೆಯೆನೇ್ನ ಬೇಧಿಸಲಾಗದೆ ಹಾಕು ದೈವದತ್ತ ವರನೆಂದು "ಭಾವಿಸಿದರು. 


1 


ಮಾನವಿಕ ಕರ್ಣೂಟಿಕೆ 


lo 


ಸಂಸ ತದಲ್ಲಿ ಮಾತಿಗೆ “ವಾಕ್‌” ಎನ್ನುತ್ತಾ ಕಿ. ಇಂತಹ “ವಾಕ್‌ ಶಕ್ತಿ” ವಾಗ್ದೇವಿಯ 
ಗ ದ ಡೊಕಿಯುನಂತೆಹುಸೆಂದೂ, ` ವಾಗ್ದೆ ೀವಿಯಾದ ಶಾರಜಿಯನ್ನು ಸುಪ್ರೀತ 
ಗೊಳಿಸಬೇಕೆ:ನೂ ಭಾವಿಸಿದ್ದರು. ಅದಕ್ಕಾಗಿ ಅನೇಕ ಸ್ತೋತ್ರಗಳನ್ನು ರಚಿಸಿದ್ದರು. 
ಜಗತ್ತಿನ ಬೇರೆ ಬೇಕೆ ಸ ಸುಸಂಸ ತ ಮತ್ತು ಪ್ರಾ ಚೀನ ಸಾಗ ದೇಶಗಳಲ್ಲೂ 
ಜನರಿಗೆ ಮಾತಿನ ಮಹತ್ವ ಗೊತ್ತಿತು ಎಂಬುದಕ್ಕೆ ಅನೇಕ ಆಧಾರಗಳಿವೆ. ಪ್ರಾಚೀನ 
ಗ್ರೀಸ್‌ ದೇಶದಲ್ಲಿ ಆ ಜನಪ್ರಿಯ “ಭಾಷಣಕಲೆ”ಯಾಗಿ ಬೆಳೆದಿತ್ತು. ಸ” 
ಇಂಗ್ಲೆಂಡಿನ ಖ್ಯಾ ತ ನಾಟಕಕಾರ ಷೇಕ್ಸ್‌ಪಿಯರ್‌ನ ಹೆಲವು ನಾಟಕಗಳಲ್ಲಿ ಮಾತು 
ಗಾರಿಕೆಯ ಫೀ ಕತೆಯನ್ನು ನಜರ್‌: ಫ್ರಾನ್ಸ್‌, ಇಂಗ್ಲೆಂಡ್‌, ಅಮೆರಿಕಾ 
ದೇಶಗಳ ಕ್ರಾಂತಿಯೆ ಅಧ್ಯಾಯೆಗಳನ್ನೂ ಭಾರತೀಯ ಸಾ ತಂತ್ರ ಸಂಗ್ರಾಮದ 
ಅಧ್ಯಾಯೆಗಳೆನ್ನೂ ಗಮನಿಸಿದಾಗ ಮಾತುಗಾರಿಕೆ ಅಥವಾ ಮಾತಿನಕಲೆ ಜಗತ್ತಿನ ಇತಿ 
KE ಹೊಸ ತಿರುವುಕೊಡುವುದರೆ್ಲಿ ಮಹತ್ವ ದ ಮಾಧ್ಯಮವಾಗಿದ್ದು ದನ್ನು "ಗಮನಿಸ 
ಬಹುದಾಗಿದೆ. 
ನಮ್ಮ ಸರ್ವಶಕ್ತಿ ಇರುವುದೂ ಮಾತಿನಲ್ಲಿ ಅಂದರೆ ತನ ರಲ್ಲ. ಆದರೆ ನಾವಾಡುವ 
ದೆಲ್ಲ ಮಾತಾಗುವುದಿಲ್ಲ. ಆಡುವಂತಹುದು ಬಸರು... "ಅಗತ್ಯವೂ ಕರ್ಣಾನಂದ 
ಕರವೂ ಕಲಾತ್ಮಕವೂ ವೃಥಾಕಾಲಹರಣಕಾರಿಯಾಗದೆಯೂ ಇರಬೇಕಾಗುತ್ತ ದೆ. 
ಇಂತಹ ಮಾತುಗಾರಿಕೆಗೆ ದೋಷನಿವಾರಣೆ, ಭಾಷಾಸ್ರಭುತ್ವ, ಸಂಯಮ, ಚಿತ್ತಾ 
ರೋಗ್ಯ ಇವೆಲ್ಲಾ ಅಗತ್ಯವಾಗಿರಬೇಕಾಗುತ್ತದೆ. 
ಇವುಗಳನ್ನು ಬಹಳ ಆಳವಾಗಿ ಅಲ್ಲದಿದ್ದರೂ ಜನಸಾಮಾನ್ಯರಿಗೆ ಸರಳವಾಗಿ 
ಮನದಟ್ಟು ಮಾಡುವಂತಹ ಪ್ರಯತ್ನ ಇಲ್ಲಿದೆ. 


ಮಾತಿನರಚನೆ 


ಮಾತೆಂಬುದು ಶ್ರವಣಸಾಧ್ಯ. ಅದು ಅದೃಷ್ಟ. ಆದರೆ ಅದಕ್ಕೆ ತನ್ನದೇ ಆದ 
ಒಂದು ನಿರೂಪವಿಸೆ. ಅದು ಅನುಭವವೇದ್ಯ. ತ ಆತ್ಮ ಸಹಿತವಾದದ್ದು. ಕಲಾತ್ಮ ಕ 
ವಾದದ್ದು. ಆದರೆವೈಜ್ಞಾ ್ಲಾಸಿಕತೆಗೆ ಬದ್ಧವೂ ಆದದ್ದು hee ಆದರ ವಿಶಿಷ್ಟ ತೆ. ಟಾ 
ಕೇಳುವ. “ಮಾತು” ಬತ್ತೆ ಅದು ಆನೇಕದ ಸಂಘಟಿತ ಮತ್ತು KN ಕ್ರಿಯೆ 
ಗಳಿಂದ ಹುಟ್ಟವಂತಹುದು. ಇಲ್ಲಿ ಮಾತಿನ ಜನನದಲ್ಲಿ ಅಂಗಗಳು, ಮನಸ್ಸು ಭಾಷೆ 
ಪಾಕ್ಗೊಳ್ಳುತ್ತವೆ. ಇನ್ನೊಂದು ನೆನಃ ಸಿನಲ್ಲಿಡೆಬೇಕಾದ ಅಂಶವೆಂದರೆ « a 
ಉಸ್ತೇಕವಲ್ಲ'. ಅದು ಬರಿಯ ಮಧ್ಯವರ್ತಿ. ಒಂದು ಮನಸ್ಸಿನ ಭಾವನೆಗಳನ್ನು 
ಭಾಷೆಯು ಉಡುಗೆ ಕೊಡಿಸಿ ತನ್ನ ಮೂಲಕ ಬೇಕಿ ಮನಸ್ಸಿ ಗವ ನಸ್ಸು ಗಳಿಗೆ ಮುಟ್ಟಿ ಖು 
ಮಧ್ಯನರ್ತಿ ಮಾತು. ಮಾತೆಂದಕಿ ಭಾಷೆಯಲ್ಲ, ಮಾತಿಂದಕೆ pl ಅಲ್ಲ. 
ಮಾತಿಲ್ಲನ ಭಾಷೆ ಮತ್ತು ಭಾವನೆಗಳು ವ್ಯಕ್ತವಾಗಲು ಸಾಧ್ಯ, ಆದರೆ ಮಾತು ವ್ಯಕ್ತ 
ವಾಗಲು ಭಾಷೆ ಮತ್ತು ಭಾವಕೆ. (ಳು ಅಗತ್ಯವಾಗಿ ಬೇಕು. ಮಾತಿನ ದೊಡ್ಡ ಭಾಗ ದ 


ಮಾತಿನ ಕಲೆ ಷಿ 


ಆದಕೆ ಧ್ವನಿಯೆಲ್ಲಾ ಮಾತಾಗುವ್ರೆದಿಲ್ಲ. ಮಾತಿನ ಉತ್ಪತ್ತಿ ಅಥವಾ ರಚನೆ ಹೇಗೆಂದರೆ 
ತನ್ನ ಇಂದ್ರಿಯಗಳ ಮೂಲಕ ಏನನ್ನೋ ಗ್ರಹಿಸುವ, ಊಹಿಸುವ ಮನಸ್ಸು ತನ್ನ ಶರೀರದ 
ವಾಗಂಗಗಳ ಸಹಾಯದಿಂದ ತಾನು ಬಲ್ಲ ಭಾಷೆಯಲ್ಲಿ ಧ್ವನಿಯುಂಟು ಮಾಡಿದಾಗ 
ಅದು ಮಾತನ್ನು ಸೃಷ್ಟಿಸುತ್ತದೆ. ಇಂತಹ ಮಾತು ದೋಷಮುಕ್ಕವಾಗಿರಬೇಕಾಗು 
ತ್ತದೆ. ಮಾತಿನಲ್ಲಿ ಇರಬಹುದಾದ ಸೋಷಗಳನ್ನು ಮೂರು ಗುಂಪುಗಳಲ್ಲಿ ನೋಡ 
ಬಹುದು--ಅವ್ರೆ ಅಂಗಬೋಷ ಮತ್ತು ಭಾಷಾ ದೋಷ ಹಾಗೂ ವಿಚಾರ ದೋಷ 
ಇವುಗಳನ್ನೆ ಸ್ವಲ್ಪ ವಿವರವಾಗ ನೋಡಬಹುದು. 


ಲಿಂಗದೋಷ 


ಮಾತಿನ ಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳನ್ನು ವಾಗಂಗಗಳು ಎಂದು ಗುರು 
ತಿಸಿದ್ದಾರೆ. ಈ ವಿಚಾರದಲ್ಲಿ ಸಂಸ್ಥ ತದ ವ್ಯಾಕರಣಕಾರ ಪಾಣಿನಿಯೂ, ಕನ್ನಡದ ' 
ಶಬ್ದಮಣಿದರ್ಪಣದ ಕೇಶಿರಾಜನೂ ಕ್ರಮವಾಗಿ ಸಂಸ್ಕೃತ ಮತ್ತು ಕನ್ನಡ ಅಕ್ಷರಗಳ 
ಉತ್ಪತ್ತಿ ಸ್ಥಾನಗಳನ್ನು ತಮ್ಮ ತಮ್ಮ ಕೃತಿಗಳಲ್ಲಿ ಸೂಚಿಸಿದ್ದಾರೆ. ಎಜೆ, ಗಂಟಲು, 
ಮುಖ, ಕುಹರದ ಮೂರ್ಧನ್ಯಭಾಗ್ಯ ನಾಲಿಗೆಯ ಬುಡ್ಕ ಹಲ್ಲು, ಮೂಗು ಮತ್ತು ತುಟ 
` ಗಳು ಪಾಣಿನಿಯ ಪ್ರಕಾರ ಅಕ್ಷಣನೋಕ್ಸತ್ತಿಯೆ ಸ್ಕಾನಗಳು. ಇವು ಎಂಟು. ಕೇಶಿರಾಜನು 
ಶಬ್ದಮಣಿದರ್ಪಣದ ಸಂಜ್ಞಾ ಪ್ರಕರಣದಲ್ಲೂ ಈ ಎಂಟು ಸ್ಥಾನಗಳನ್ನು ಉಸ್ಲೇಖಿಸಿ 
ದ್ದಾನೆ. 
ನಮ್ಮ ದೇಹದ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಅಕ್ಷರಗಳು ಹುಟ್ಟು 
ತ್ತವೆ ಎಂಬುದನ್ನೂ ನಾವೇ ಪರಿಶೀಲಿಸಿ ತಿಳಿದ. ಕೊಳ್ಳಬಹುದಾಗಿದೆ. ಉದಾಹರಣೆಗೆ 
ತುಟಿಗಳಲ್ಲಿ "ಸ ವರ್ಗಾಕ್ಷರಗಳೂ, ನಾಲಿಗೆ_ದಂತಗಳಿಂದ ೫ ವರ್ಗಾಕ್ಷರಗಳೂ ಹುಟ್ಟು 
ತ್ತವೆ. ಹೀಗೆ ಹುಟ್ಟವ ಅಕ್ಷರಗಳನ್ನು ಅವುಗಳ ಮೂಲದ ಆಧಾರದಿಂದಲೇ ಸ್ವರ, 
' ವ್ಯಂಜನ, ಅನುನಾಸಿಕ, ಮೊದಲಾಗಿ ಗುಂಪುಗಳಾಗಿ ಮಾಡಿದೆ. 
ಇನ್ರೆಗಳಲ್ಲಿ ದೋಷ ಹೇಗೆ ಉಂಟಾಗುತ್ತದೆ ನೋಡೋಣ. ತುಟಿ ಹೆರಿದನರು, 
ಪ” ವರ್ಗದ ಅಕ್ಷರಗಳನ್ನು ಉಚ್ಚರಿಸಲಾರರು. ಹಲ್ಲಿಲ್ಲದವರು ಸಂಗೀತ ಹೇಳುವಾಗ 
ಏನಾಗುತ್ತದೆ ಎಂಬುದನ್ನು ಪುನಃ ಹೇಳುವುದೇ ಬೇಡ. ಕೆಲವರಿಗೆ “ಉಗ್ಗು? ದೊಡ್ಡ 
ದೋಷ. ಇನ್ನು ಕೆಲವರಿಗೆ ಒಡಕು ಗಂಟಲು', ಕೀರಲು ಗಂಟಲು, ದಪ್ಪ ಧ್ವನಿ. ಹೀಗೆ 
ವಾಗಂಗಗಳಿಗೆ ಸಂಬಂಧಿಸಿದ ದೋಷಗಳು ಹತ್ತಾರು ರೀತಿಯವು. ಇವುಗಳಲ್ಲಿ ಅನೇಕ 
ರೀತಿಯೆ ದೋಷಗಳನ್ನು ಚಿಕಿತ್ಸೆಯಿಂದ ಸರಿಪಡಿಸಿಕೊಳ್ಳಬಬಹುದು. ಆಧುನಿಕ ವೈದ್ಯ 
ಕೀಯ ವಿಜ್ಞಾನದಲ್ಲಿ "ವಾಕ್‌ ಮತ್ತು ಶ್ರವಣ ವಿಜ್ಞಾನ” ವೆಂಬ ಪ್ರತ್ಯೇಕ ಶಾಖೆಯೇ 
ಬೆಳೆಎದೆ. ಅನೇಕ ತಜ್ಞ ವೈದ್ಯರಿದ್ದಾರೆ. ಮೈಸೂರಿನಲ್ಲಿರುವ “ವಾಕ್‌” ಮತ್ತು ಶ್ರವಣ 
ಸಂಸ್ಥೆ? ಇಂತಹ ಅಂಗ ದೋಷಗಳ ಬಗ್ಗೆ ಚಿಕಿತ್ಸೆ ನಡೆಸುತ್ತದೆ. ಯಾರು ಇಂತಹ ಅಂಗ 


೪ ಮಾನವಿಕ ಕರ್ಣಾಟಕ 


ದೋಷಗಳಿ5ಡ ಕೊಂದರೆಸಡುತ್ತಾರೋ ಅವರು ಒಳ್ಳೆಯ ಮಾತುಗಾರರಾಗಲಾರರು. 
ಅವುಗಳನ್ನು ಸರಿನ ಸಿಕೊಳುವುದರಿಂದ «ಮಾತುಗಾರಿಕೆ? ಯಶಸ್ವಿಯಾಗುತ್ತದೆ. 


ಭಾಷಾದೋಷ 
ನಮ್ಮ ಮಾತುಗಾರಿಕೆ ದೈಹಿಕವಾದ ವಾಗಂಗಗಳ ದೋಷಗಳಿಂದ ಮುಕ್ತವಾಗಿ 
ದ್ದರೂ ಭಾ ಸಾಡೋಷನಿದ್ದರೆ ಕಿಯಶ ಶಸ್ವಿಯಾಗುವುದಿಲ್ಲ. ಇದಕ್ಟೊಂದು ಉದಾಹರಣೆ. 
ಒಂದು ಸಮಾರಂಭ ಒಬ್ಬ ಮಂತ್ರಿ ಬರಬೇಕಿತ್ತು, ಒರಲಿಲ್ಲ, ಆಗ ಸಮಾರಂಭದ 
ವ್ಯವಸ್ಥಾ ಸಕೆರೊಬ್ಬರು “ಮಿನಿಸ್ಟರ್‌ ಮಿಸೆಸ್‌ ಕಳಿಸ್ಯಾರ್ರೀ ಎಂದು ಹೇಳುತ್ತಿ ದ್ದರು. 
ಅನೇಕರಿಗೆ ಗಾಬರಿ. ಅರ್ಥವೂ ಆಗಲಿಲ್ಲ. ಕೊನೆಗೆ ತಿಳಿದಿದ್ದಿಷ್ಟು. ಮಂತ್ರಿಗಳಿಂದ 
ಸಂದೇಶ (ಮೆಸೇಜ್‌) ಬಂದಿದೆ. ಇಲ್ಲಿನ ದೋಷ ತಿಳಿದಾಗ ನಗದಿರಲು ಸಾಧ್ಯವೇ 9 
ಊಹಿಸಿಕೊಳ್ಳಿ. ಇಂತಹ ಉದಾಹರಣೆಗಳನ್ನು ಹಲವಾರು ದಿನ ನಿತ್ಯವೂ ಗುರುತಿಸಬಹು 
` ದಾಗಿವೆ. 
ಭಾಷೆ ಎಂಬುದು ಭಾವನೆಗಳನ್ನು ವ್ಯಕ್ತಗೊಳಿಸಲು ಇರುವ ಸಮರ್ಥ ಸಾಧೆನ 
ಗಳಲ್ಲೊಂದು. ಇದು ಅರ್ಥಪೂರ್ಣ ಸಪದೆಪ್ರಯೋಗದಿಂದ ಉಂಟಾಗುವಂತೆಹುದು. 
ಭಾಷೆಯ ಬಗ್ಗೆ ಇಲ್ಲಿ ಹೆಚ್ಚಿನ ವಿನರಣೆ ಅನಗತ್ಯ. ಭಾಷೆಯ ಹುಟ್ಟು ಬೆಳವಣಿಗೆಗೆ 
ಸಂಬಂಧಿಸಿದಂತೆ “ಭಾಷಾವಿಜ್ಞಾನ” ಎಂಬ ಶಾಖೆಯೇ ಇದೆ. ಅದರ ಅಧ್ಯಯನವೂ 
ಮಾತುಗಾರಿಕೆಗೆ ಸಹಾಯಕ. ಜಗತ್ತಿ ನಲ್ಲಿ ಅನೇಕ ಭಾಷೆಗಳಿವೆ... ಹಲವು ಬರಿಯ 
ಗ್ರಾಂಥಿಕ ಭಾಷೆಗಳು. ಕೆಲವು. ಬರಿಯ ಆಡು ಭಾಷೆಗಳು. ಹಲ ಕೆಲವು ಆಡುವ ಮತ್ತು 
ಬರೆಯುವ ಭಾಷೆಗಳು. ಭಾಷೆಗಳ ಬಳಕೆಯನ್ನು ವ್ಯವಸ್ಥಿ ಒತವಾಗಿಡಲು ವ್ಯಾಕರಣ 
ಶಾಸ್ತ್ರವೆಂಬುದಿದೆ. ಮಾತುಗಾರಿಕೆಗೆ ವ್ಯಾಕರಣದ ಗ” ಅತ್ಯಗಃ ಶೈವಾವರೂ ಎಲ್ಲರೊ 
ಕ್ರ ಸುಬ ವಾಗಿ ವ್ಯಾಕರಣ ಕಲಿತೇ ಮಾತನಾಡುತ್ತಾರೆ ಎಂದರ್ಥವಲ್ಲ. ಮಾತು 
ಭಾಷೆಯ “ಮೂಲಕ ವ್ಯಕ್ತವಾಗುತ್ತದೆ. * 
ನಾನು ಕನ್ನಡ, Bi ಸ, ಹಿಂದಿ. ಕೊಂಕಣಿ, ತುಳ್ಳು ಸಂಸ್ಕ ತ್ಕ ಉರ್ದು 
ಹೀಗೆ ಆನೇಕ ಭಾಷೆಗಳನ್ನು ದಿನಾ ನಮ್ಮ ಸುತ್ತಮುತ್ತಲಿನನರು ಬಳಸುವುದನ್ನು ನೋಡ 
ಬಹುದು. ಇವುಗಳಲ್ಲಿ ಸಂಸೃತ ಬರಿಯ ಗಾ ್ರಿಂಥಿಕವಾದರೆ ಕೊಂಕಣಿ ಬರಿಯ ಆಡು 
ಷೆ. ಉರ್ದು ಬಹುದೊಡ್ಡೆ ಪ್ರಮಾಣದ ಮಿಶ್ರ ಭಾಷೆಯಾದಕೆ ತುಳು ಒಂದು 
ಸಣ್ಣ ಪ್ರಾನೇಶಿಕ ಭಾಷೆ, ಗವ ಜಗತ್ತಿನ ಉಡ ರು ಭಾಷೆಗಳಿಂದ ಪದಗಳನ್ನು 
ಜ/ರ್ಜಿಸಿಕೊಡು ಬೃಹತ್ತಾಗಿ ಬೆಳೆದು ಇದೇ ಭನ ತಾಯಿ ಭಾಷೆಯೇನೋ ಎಂಬ 
ಭ್ರಮೆ ಹುಟ್ಟ ಸುನ ಭಾಷೆ ಇಂಗ್ಲಿಷ್‌. ಕನ್ನಡ ನಮ್ಮ ತಾಯಿ ಭಾಷೆ. ದಕ್ಷಿಣದ 
ಹಲನ್ರೆ ಳೂ ಸೆನೆ ಸಂಬಂಧ ಅದವ ಒಂದು ದ್ರಾವಿಡ ಭಾಷೆ ಇದು. 
“ನಾವು ಮಾತಾಡುವಾಗ ಒಂದು ಭಾಷೆಯನ್ನು ಮಾಧ್ಯನುವಾಗಿ ಬಳಸುತ್ತೇವೆ 
ಅಥವಾ ಬಳಸಬೇಕು ಎನ್ನೋಣ, ಅದಕೆ ನಮ್ಮರಿನಿಲ್ಲತೆಯೇ ಪರಭಾಷೆಯ ಪಡೆಗಳು 


Y 4 
“RE 
PON 
MS 
¥ 6" 


ಮಾತಿನ ಕಲೆ 9 


ನಾವಾಡುವ ಭಾಷೆಯೊಳಗೆ ನುಸುಳಿರುವುದು ನಮಗೆ ತಿಳಿಯದಿರಬಹುದು. ಇಲ್ಲವೇ 
ನಮ್ಮ ಮಾತುಗಾರಿಕೆಯ ಪ್ರ ತಿನ್ನಿ ಯನ್ನು ಕೋರಿಸಲು ಇಂಗ್ಲಿಷ್‌ ನಂ ತಹ ಭಾಷೆ ನಿಯ ಸದ 
ಳನ್ನು ಬೆರೆಸಿ ಮಾಲ ಸ್ಕಿ ಇಲ್ಲಿ ಒಂದು ಮುಖ್ಯ ಅಂಶವಿದೆ. ಸಂಕೇತ 
ಭಾಷೆಗಳ ಹೊರತಾದ ಭಾಷೆಗಳೆಲ್ಲ ಮೊದಲು ಮಾತಿನಕ್ಗೇ ಹುಟ್ಟಿದವ, ಆದರೆ ಅವು 
ಬೆಳೆದ ಹಾಗೆ ಬೇರೆ ಬೇಕೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರು ಪಡೆದನು, 
ಲಿಪಿಗಳನ್ನೂ ಪಡೆದವು. . ಕೆಲವು ಭಾ ನೆಗಳು. ಕ್ರಮೇಣ ಮಾತಿನಿಂದ ಬು 
ಬರಿಯ ಹ ಉಳಿದದ್ದು ನಿಜಕ್ಕೂ ಒಂದು ಸೋಜಿಗ. ಅನೇಕ ಭಾಷೆಗಳ 
ನಡುವೆ ನಿಕಟ ಸಂಬಂಧವಿದೆ... ಪದಗಳು ತೀರಾ ಸ್ವಲ್ಪ ವ್ಯತ್ಯಾಸದೊಡನೆ ಬೇರೆ ಬೇಕೆ 
ಭಾಷೆಗಳಲ್ಲಿರುವೆದನ್ನು ನೋಡಬಹುದು. ಅಥವಾ pk ಭಾಷೆಯ ಪದ ಇನ್ನೊಂದು 
ಭಾಷೆಗೆ ಭಾಷಾಂತರ ಹೊಂದಿರಬಹುದು. . ಉದಾಹರಣೆಗೆ “ಕ್ಯಾಂಡಲ್‌ ಇಂಗ್ಲಿಷ್‌ 
ಫದ, “ಕಂದೀಲು? ಕನ್ನಡ ಸದ. ಎರಡೊ ಬೆಳಕಿಗೆ ಸಂಬಂಧಿಸಿದ € ಆದರೆ ವಸ್ತು 
ಗಳು ಬೇರೆ ಬೇರೆ. ಬ ಫಾ ್ರಾವಿಡ ಭಾಷೆಗಳ ನಡುವೆ (ಸನ್ನ. ಡೈ ತಮಿಳು 
ಮಲೆಯಾಳಿ, ತುಳು, ತೆಲುಗು) ನಾ ಭಾಷೆಗಳ ನಡುವೆ (ಉತ್ತರ ಭಾರತದ ಹಿಂದಿ, 
ಬಂಗಾಲಿ ಮೊದಲಾದುವು) ಇಂತಹ ಅನೇಕ ಸಾಮ್ಯಗಳನ್ನು ನೋಡಬಹುದು. ಕೆಲನು 
'ಬಾರಿ ಪರಭಾಷಾ ಪದಗಳನ್ನು ಬಳಸುವಾಗ ಆದನ್ನು ಕೆಡಿಸಿ ಬಳಸುವುದೂ ಉಂಟು. 
ಇದು ಕೂಡಾ ಭಾಷಾ ದೋಷನೇ ಸರಿ. «ತನಗೆ ರಕ್ತದ ಒತ್ತಡ?ವಿದೆ ಎಂದು ಸರಳ 
ವಾಗಿ ಹೇಳಬಹುದಾದರೂ “ಬ್ಲಡ್‌ ಸಸ್ಟ್‌” ಇಡೆ ಎಂದು ಒಬ್ಬರು ಹೇಳುವುದನ್ನು 
ಹೇಳಿದ್ದೇನೆ. ಇಲ್ಲಿ «ಪ್ರಶ್‌? ಬದಲು “ಸಸ್‌” ಎಂದು ಹೇಳುವುದು ಎಲ್ಲ ಸ 
"ಯಿಂದಲೂ ತಪ್ಪೇ ಸರಿ. "ಪ್ರಶರ್‌' ಎಂದರೆ "ಒತ್ತಡ. “ಸೆಸ್‌? ಎಂದರೆ ಕೇವ್ರ! 

ೆ ಮಾತುಗಾರಿಕೆಗೆ ಸಂಬಂಧಿಸಿದ ಹಾಗೆ ಇನ್ನೊಂದು ಅಂಶವ ನ್ನು ಗಮನಿಸಬಹುದು. 
ಕನ್ನಡ ಮಾತಿಗೆ ಹನ್ನೆ ರಡು ಅರ್ಥವೆನ್ನುತ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಭಾಷೆ 
ಯೆಲ್ಲೂ ಇಂತಹ ನುಡಿ ಕಟ್ಟ ಇರುತ್ತದೆ. ಉದಾಹರಣೆಗೆ "ಬಟ್ಟೆ? ಎಂದರೆ ದಾರಿ. 
ಸ್ತ್ರ ಎಂದರ್ಥ. ಹಾಡಿ” ತಿಂಡಿ” ಎಂದರೆ ಉತ್ತರ ಕರ್ನಾಟಕದಲ್ಲಿ ತುರಿಕೆ ಎ:ದರ್ಥ' 
ವಾದರೆ ಮಲೆನಾಡಿನಲ್ಲಿ "ತಿನ್ನುವ ವಸ್ತು”. ಹಾಗೆಯೇ ಭಾಷೆಗಳಲ್ಲಿ ಒಳ ಸ್ರಭೇಧ . 
ಗಳಿರುತ್ತವೆ. ಕನ್ನಡದ ಇಂತಹ ಪ್ರಭೇಧಗಳನ್ನ ರಿತು ಖ್ಯಾತ ಸಾಹಿತಿ ದಿ| ಬೀಚಿ 
ಯವರು 'ಮೈನಾಟಕೋದಯು' ಎಂಬ ಹಾಸ್ಕಪ ಪ್ರಹಸನನನ್ನೆ ೇ ಕರ್ನಾಟಕ ಏಕೀಕರಣ 
ವಾದಾಗ ಬರೆದರು, ಹವ್ಯಾಸ ಕನ್ನಡ, ದೇನರ ಕನ್ನಡ, ಮಂಗಳೂರು ಕನ್ನಡ, 
'ಕೈದರಾಬಾಡ್‌ ಕನ್ನಡ, ಹೀಗೆ ಚಾ ರು ರೀತಿಯಲ್ಲಿ ಒಂದೊಂದು ಸದಗಳು ಉಚ್ಚಾ 
ರಜೆಯಲ್ಲಿ ಅರ್ಥದಲ್ಲಿ ಭಿನ್ನವಾಗುವ ದನ್ನ ನೋಡಬಹುದು--ನೀನು ಒರುತ್ತೀಯಾ-. 
"ಭೀ ಬಪ್ಪ ನಾ' "ನೀ ಬತ್ತಾ ?,” -ನೀ ಬತಿ ಯಾ, ”- “ನೀ ಬರಾಕಸ್ಸೇ?, ಹೀಗೆ 
ಬೇರೆ ಜೇ ರೀತಿಯಲ್ಲಿ ಹೇಳಿದರೂ ಅರ್ಥ ಒಂದೇ. ಇನೆಲ್ಲ ಒಂದೇ ಅರ್ಥ ಕೊಡುವ 
ಬೇರೆ ಬೇರೆ ಕನ್ನಡ. ಯಾವುದೇ ಭಾಷೆಯಲ್ಲಿ ಆಡು ಭಾಷೆಗೂ, ಬರಹದ ಭಾಷೆಗೂ 


೬ ಮಾನವಿಕ ಕರ್ಣಾಟಕ 
ವ್ಯತ್ಯಾ ಸವಿದೆ. ಬರಹದಲ್ಲಿ ವ್ಯಾಕರಣದ ನಿಯಮಗಳನ್ನು ಕಡೆಗಣಿಸಲಾಗದು. ಆಡು 
ಮಾತಿನಲ್ಲಿ ವ್ಯಾಕರಣದ ನಿಯಮಗಳನ್ನು ಅನುಸರಿಸಲಾಗದು. ಅನುಸರಿಸಿದರೂ ಅದು 
ಸೊಗಸಲ್ಲ. ರೆ ಸಾಗುತ್ತೆ ದೆ, ಆದರೆ ಕಾಲ್ಕ ವಚನ, ' ಮೊದಲಾದ ಕೆಲವ್ರು 
ನಿಯಮಗಳನ್ನು ಬಿಡುವಂತಿಲ್ಲ, ಸಾಮಾನ್ಯವಾಗಿ ಆಡುಮಾತಿನಲ್ಲಿ ವ್ಯಾಕರಣದ ಬಳಕೆ 
ಎಷ್ಟು ಎಂಬುದು ಎಲ್ಲರಿಗೂ ತಿಳಿದಿರುತ್ತದೆ. 

ಮಗು ಹುಟ್ಟಿದ ವರ್ಷದೊಳಗೆ ಮಾತಾಡಲು ಆರಂಭಿಸುತ್ತದೆ. ಅದು ಅಕ್ಷರೋ 
ಚ್ಚಾರಣೆ ಕುರಿತು ಪವಗಳನ್ನು ಜೋಡಿಸಿ ವಾಕ್ಯರಚನೆ ಮಾಡಲು ಕೆಲವ್ರೆ ಕಾಲವೇ 
ಬೇಕು. ಮೊದಮೊದಲಿಗೆ ಅದು ಬೇರೆಯನರನ್ನು ಅನುಕರಿಸುತ್ತದೆ. ಕ್ಷ ಕ್ರಮೇಣ ಭಾಷೆ 
ಯನ್ನು ಕಲಿತು ತನ್ನ ಬೇಕು ಬೇಡೆಗಳನ್ನು ವಿಚಾರಗಳನ್ನು ವ್ಯಕ್ತ ತ ಸೂಕ್ತ ವೂ 
ಸುಕ್ಸಿನ್ನವೂ ಸರಳವೂ ಆದ ಭಾಷೆ ಸುನ್ನು ಹುಡುಕುತ್ತದೆ. ಅನೇ ಅದರ ತೊದಲು 
ಭಾಷೆ. ನಮಗೆಲ್ಲ ಮೋಜೆನ್ನಿಸುವ ಮಗುವಿನ ಮುದ್ದು ಭಾಷೆ. ಅದು ಯಾವ 
ಭಾಷೆಯಲ್ಲೂ ಇರಬಹುದು. ಮುಂದೆ ಮಗು ಇ ಹ ಮಗುವಿನ ಪದ ಸುಪತ 
ಬೆಳೆದು ಉಚ್ಚಾರಣೆ ಸ್ಪಷ್ಟವಾಗುತ್ತಾ ಭಾಷೆ, ವಾಕ್ಯಗಳು ಶುದ್ಧವಾಗುತ್ತ ಹಡ 
ತ್ತದೆ. ವ್ಯಾಕರಣದ ಅನೇಕ ನಿಯಮಗಳಿಗೆ ಸ್ವಯಂ ಬದ್ಧವಾಗುತ್ತ ಹೋಗುತ್ತದೆ. 

ಅನ್ಲಿಗೆ ಸಾಮಾನ್ಯ ದ್ದ ದೃ ಸಿ ಯಿಂದ ಮಾತು ಕಲಿತಂತಾಗುತ್ತದೆ. 

ನನ್ನ ದೈ ನಂದಿನ ಜೀವನಕ್ಕೆ ಯಾವುನೇ ಭಾಷೆಯ ಕೆಲವೇ ಸಾವಿರ ಪದ 
ಸಂಗ್ರಹ ಸಾಕಾಗುತ್ತದೆ. ಆದರೆ ವಿಚಾರಮತರಿಗೆ ಹೆಚ್ಚು ಹೆಚ್ಚ ಪದಗಳ ಅಗತ್ಯ 
ವಾಗುತ್ತದೆ. ಸಾಮಾನ್ಯ ಮಾತಿಗೂ, ಮಾತುಗಾರಿಕೆಗೂ ಇಲ್ಲಿ ನಾವು ವ್ಯತ್ಯಾಸ 
ವನ್ನು ನೋಡಬಹುದು. ಸಾಮಾನ್ಯ ಮಾತೆಂದರೆ ಸರಳೆ ಹಾಗೂ ಕಡಿಮೆ ಪದಗಳ 
ಬಳಕೆ, ಮತ್ತು ಹೆಚ್ಚಿನ ವಿಚಾರನಿಲ್ಲದಿರುವುದು. ಆದರೆ ಮಾತುಗಾರಿಕೆ ಹಾಗಲ್ಲ 
ಅದು ಕಲಾತ್ಮಕ, ಅಂದರೆ ಸರಳವಾಗಿ ಹೇಳಬಹುದಾದ್ದ ನ್ನೇ ಮೋಹಕವಾಗುವಂತೆ 
ಸುಂದರವಾಗಿ ಹೇಳುವುದು. ಎಲ್ಲ ರೀತಿಯ ದೋಷಗಳಿಂದ ಮುಕ್ತ ವಾದದ್ದು. 

ಉದಾಹರಣೆಯೊಂದನ್ನ ಗಮನಿಸೋಣ - “ನೀವು "ಬಂದದ್ದು ನಮಗೆ 
ಸಂತೋಷ”. ಇದು ಸರಳವಾಗಿದೆ. —“ನಿಮ್ಮ ಆಗಮನದಿಂದ ನಿಮ್ಮ ಪಾದ ಧೂಳಿ 
ಸ್ಪರ್ಶದಿಂದ, ನಮ್ಮ ಹೃನ್ನ ನಗಳು ಗರಿಗೆದತುವಂತಾಯಿತು? ಇಂತ ಮಾತು 
ಕಲಾತ್ಮ ಕ ಮು ಇ ಮೊಳ ಚಮುತ್ಕಾರವಿದೆ. ಈ ಉದಾಹರಣೆಯನ್ನು 
«ಒಳ್ಳೆ ಯ ಭಾಷೆ? ಎಂಬುದಕ್ಕೂ ತೆಗೆದುಕೊಳ್ಳ ಬಹುದು. 

ನಾನು ಮಾತನಾಡುವಾಗ ಅನೇಕರು ಹದು “ಒಳ್ಳೆಯ ಭಾಷೆ?, « ಕೆಟ್ಟ ಭಾಷೆ? 
ಎನ್ನುವುದನ್ನು ಕೇಳುತ್ತೇವೆ. ಸಭ್ಯತೆಯ ಎಳಿ ಸಿ ಯೊಳಗಿರುವುದೆಲ್ಲ ಒಳ್ಳೆ ಯಭಾಷೆ. 
ಶಾಸನ ಸಭೆಯ ಕಲನ ಸಗಳಲ್ಲಿ ಅನೇಕ ಬಾರಿ “ಪಾರ್ಲಿಮೆಂಟರಿ ಅಲ್ಲದ "ಪದಗಳನ್ನು 
ತೆಗೆದು ಹಾಕುವುದು? ಎಂದು ಕೇಳುತ್ತೆ ವೆ. ಸಾಮಾನ್ಯವಾಗಿ ಒಳ್ಳೆ ಯ ಭಾಷೆಯನ್ನು 
ನಾನ್ರ ಹೀಗೆ ಗುರುತಿಸಬಹುದು. _ನನ್ನು ಮಾತಿಗೆ ಬಳಸುವ ಭಾಷೆ ಕನ್ನ ಡೆ, ಇಂಗ್ಲಿಷ್‌ 


ಮಾತಿನ ಕಲೆ & 


ಅಥವಾ ಬೇರೆ ಯಾವುದೇ ಇರಲಿ ಅದು ಸಂಪೂರ್ಣವಾಗಿ, ಇಲ್ಲನೇ ಸಾಧ್ಯವಾದಷ್ಟು 
ತನ್ನ ಭಾಷೆಯೆ ಸದಗಳಿಂದಲೇ ಕೂಡಿರಬೇಕು, ಒಳ್ಳೆಯ ಪದಗಳಿಂದ, ಎಲ್ಲರಿಗೂ ಅರ್ಥ 
ವಾಗುವ ಪದಗಳಿಂದ ಕರ್ಕಶ, ಮತ್ತು ಉಸ್ರೇಕಕಾರಿಯಲ್ಲದ ಪದಗಳಿಂದ ಕೂಡಿರ 
ಬೇಕು. ವ್ಯಾಕರಣ ದೋಷದಿಂದ ಮುಕ್ತ ವಾಗಿರಬೇಕು. ಪದಾರ್ಥಗ್ರಹಣಕಾರರಿಗೆ 
ಗಲಿಬಿಲಿಯುಂಟಾಗಬಾರದು. ಬಳಸುನ ಪದಗಳು ಕಾಲ, ಸಂದರ್ಭ, ಶ್ರೋತೃಗಳಿಗೆ 
ತಕ್ಕಂತೆ ಇದ್ದರೆ ಒಳ್ಳೆಯ ಭಾಷೆಯೆಂದು ಗುರುತಿಸಲ್ಪಡುತ್ತದೆ. 

ಪರಭಾಷಾ ಪದಗಳ ಬಳಕೆ ಒಳ್ಳೆ ಯ ಮಾತುಗಾರಿಕೆಯಲ್ಲಿ ನಿಷಿದ್ಧ ವೇನಲ್ಲ. ಕೆಲವು 
ಬಾರಿ ಬಳಕೆಯಲ್ಲಿಲ್ಲದ ಸ್ನ ಕಿ ಭಾಷಾಸದಗಳನ್ನು ಬಳಸಿ ಕೇಳುಗರನ್ನು ಗೊಂದಲದಲ್ಲಿ ಕೆಡುಹು 
ವುದಕ್ಸಿಂತ ಎಲ್ಲರಿಗೂ ಗೊತ. ರುವ ಸರಭಾಷಾಸದಗಳನ್ನು ಮು ಹಿತಕರವಾಗಿರು 
ತ್ತದೆ. ಹಾಗೆಯೇ ಕಾಲ ಸಂದರ್ಭ ಹಾಗೂ ಜನರನ್ನು ನೋಡಿ ಹೊಂದುವಂತಹ ಭಾಷೆ 
ಯನ್ನು ಉಸಯೋಗಿಸಬೇಕಾಗುತ್ತದೆ, ಯಾರಿಗೆ ಭಾಷೆಯ ಮೇಲೆ ಹಿಡಿತವಿರುತ್ತದೋ 
ಪದಗಳನ್ನು ಲೀಲಾಜಾಲವಾಗಿ ಬಳಸಬಲ್ಲರೋ ಅವರು ಒಳ್ಳೆಯ ಮಾತುಗಾರರಾಗಲು 


ಅವಕಾಶ ಹೆಚ್ಚು. 
ವಾಗ್ದೋಷಗಳಿಗೆ ಸಂಬಂಧಿಸಿದಂತೆ ಅಂಗದೋಷ, ಭಾಷಾದೋಷಗಳನ್ನು ನೋಡಿ 


ದ್ಹಾಯಿತು. ಇನ್ನೊಂದು ದೋಷ ವಿಚಾರ ದೋಷ. ಕೆಲವರಿಗೆ ಸುಟವಾದ 
ಉಚ್ಛಾರಣೆ ಆಕರ್ಷಕ ಭಾನೆ ಇದ್ದರೂ ಅವರ ಮಾತು ಸರಿಯೆನ್ನಿಸುವುದಿಲ್ಲ. ಇದಕ್ಕೆ 
ಅವರ ಮಾತಿನಲ್ಲಿರುವ ವಿಚಾರಗಳೇ ಕಾರಣವಾಗಬಹುದು. ಮಾತಿನ ಉದ್ದೇಶವೆಂದರೆ 
ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿ. ಹೀಗೆ ವ್ಯಕ್ತವಾಗುವ ಭಾವನೆಗಳನ್ನು ಇನ್ನೊಂದು 
ಮನ ಗೆ ನಾಟುವಂತೆ ಮಾಡುವುದರಲ್ಲಿ ಮಾತಿನ ಪ್ರಭಾವ ದೊಡ್ಡ ದು (ಅಯ್ಯಾ 
ಎನೆ ಸ್ವರ್ಗ; ಎಲವೋ ಎನೆ ನರಕ ' ಎಂದರು ಬಸವಣ್ಣನವರು. ನಮ್ಮ ವಿಚಾರ 
ಅಥವಾ ತ ಹುಟ್ಟುವುದು ನನ್ನು ಮೆದುಳಿನಲ್ಲಿ ಎನ್ನುತ್ತಾ ರೆ ವಿಜಾ ನಗಳು: ಬೇರೆ 
ಬೇಕೆ ಸಶು ಪಕ್ಷಿಗಳ ಮೆದುಳಿಗಳಿಗಿ: ತೆ ಮನುಷ್ಯನ ಮಡು ಭಿನ್ನವಾ ಗಿರುವೆದರಿಂದ ಈತ 
ಬುದ್ಧಿಶಾಲಿಯಾಗಿದ್ದಾ ನೆ. ಈತನ ಮೆದುಳು ಉಳಿದ ಪಶು, ಪಕ್ಷಿಗಳ ಮೆದುಳಿಗಳಿಗಿಂತ 
ಹೆಚ್ಚ ತೂಕದ್ದೆಂದೂ ಇದು ಇವನ ಮೇಧಾವಿತನಕ್ಕೊಂದು ಕಾರಣವೆಂದು ಕೆಲವು 
ರಿಜ್ಞ್‌ ನಿಗಳ ಮತ. ಈ ಮೇಧಾವಿತನವನ್ನು “ಮತಿ” ಎನ್ನುತ್ತಾರೆ. ಈ ಮತಿ 
ಯಿಂದ" "ಮಾತು' ಹುಟ್ಟತ್ತ ಡೆ. ಮತಿಯ ಕೇಂದ್ರ ನೆನೆ ತುದುಳು. ಒಬ್ಬರು 
ತಪ್ಪು ಮಾತಾಡಿದಾಗ ಮಗ ತಲೆ ಸರಿ ಇಲ್ಲ ?-- “ಮೆದುಳು ಸರಿ ಇಲ್ಲ” ಎಂದೆಲ್ಲ 
AR ಇದಕ್ಕಾ ಗಿಯೇ. ಮೆದುಳಿನ ಬಗ್ಗೆ ಅಧ್ಯಯನ ಮಾಡಿದ ವಾಗ್ಭ ಟನೆಂಬ 
ಪ್ರಾಚೀನ ವಿಜ್ಞಾನಿಯು. ಮೆದುಳಿನಲ್ಲಿರುವ ಸ್ಮ ಏತಿ ಅಥವಾ "ಎಚ್ಚ ರ''ದ ವಿಭಾಗಕ್ಕೆ 
ದೋಷ ತಗುಲಿದರೆ “ಅಪಸ್ಮಾರ” ರೋಗ ಊಲಾಗುತ್ತ. ಡೆ ಮತ್ತು «ಧೀ? ಶಕ್ತಿಯು 
ಸ್ತಬ್ಧ ವಾದಾಗಲೂ ಚಿಂತೆ, ಶೋಕ ಭಯಗಳಿಂದ ಚಿತ್ರಕ್ಕೆ 'ಪಾನಿಯಾದಾಗಲೂ 
ನಾಗಂಗಗಳು ಸರಿ ಇದ್ದರೂ ಮಾತು ನಿಲ್ಲುತ್ತದೆ ಎಂದು ಅಭಿಪ್ರಾ ಯಸಡುತ್ತಾನೆ. 


ಮಾನವಿಕ ಕರ್ಣಾಟಿಕೆ 


ಮೆದುಳು ಮಾತಿನ ಕ್ರಿಯೆಯ ಮೂಲಾಂಗವೂ ಹೌದು... ಆದರೆ ಅಗೋಚರ 
ವಾದ, ಅನುಭವ ನೇದ್ಯವಾದ ಮನಸ್ಸು, ಪ್ರಾಣ, ಜೀವ ಎಂದೆಲ್ಲ ಕರೆಸಿಕೊಳ್ಳುವ 
ದೊಂದು ನಮ್ಮ ಲ್ಲಿದೆ. ಅದೇ ಮಾತಿನ ಮೂಲ. ' ವಿಜ್ಞಾನಿಗಳು ಆಧ ತ್ಮೆ ವಾದಿ. 
ಗಳು ಈ ಅನಂಗವಾದುದನ್ನು ಎಷ್ಟೋ ವಿಭಾಗ ಮಾಡುತ್ತಾರೆ. ಒಟ್ಟಿನಲ್ಲಿ ಮನಸ್ಸು 
ಮಾತಿನ ಮೂಲ ಎಂದುಕೊಂಡು FR: ವಾಕ್ಯಕ್ತಿ "ಯನ್ನು ಕವಿತ "ಅಧ್ಯಯನ 
ಮಾಡಿದ ಪ್ರಾಚೀನ ಆಯುರ್ವೇದ ನಿಜ್ಞಾನಿ ಚೆರಕೆನನು ಸೂಕ್ಷ ಟೆ ಮತ್ತು ಅಖಂಡತೆ. 
ಗಳು ಮನಸ್ಸಿನ ಗುಣಗಳೆಂದೂ ಇವಕ್ಕೆ ಅಪಾಯವಾರಕೆ ಮಾತಿನಲ್ಲಿ ದೋಷ ಹುಟ್ಟು 
ತೃದೆಂದೂ ಹೇಳಿದ್ದಾ ನೆ 
ಮನಸ್ಸು ವಿಚಾರ ಮಾಡುವಂತಹುದು. ಇದಕ್ಕೆ ಮೆದುಳಿನ ಸಹಕಾರ ಬೇಕು 
ಒಬ್ಬರ ಆಸೆ, ಆಕಾಂಕ್ಷೆ, ಅನುಭನ, ಕಲ್ಪನಾ ಸಾಮರ್ಥ್ಯ, ಮೊದಲಾದ ಅನೇಕ ಆಂಶ 
ಗಳ. ಒತ್ತಡದಿಂದ ಮನಸ್ಸಿನ ನಲ್ಲಿ ಅನೇಕ ಭಾವನೆಗಳು ಹುಟ್ಟುತ ವೆ. ಇವ್ರೆಗಳನ್ನೆ ಲ್ಲ ಸರಿಶೀ 
ಲಿಸಿ ಮಾತಿನ ಆಯ್ಕೆ ಮಾಡಿಕೊಳ್ಳ ಬೇಕಾಗುತ್ತೆ. ಇದೇ ಟಕ ಕ್ರಿಯೆ. ಭಾವನೆ 
ಗಳು ಹೆಚ್ಚಾದಾಗ ವಿಚಾರ ಕ್ರಿಯೆ ಸರಳವಾಗಿ ನಡೆಯದು. ಅಥವಾ ಮನಸ್ಸಿಗೆ ಅಸ್ತಿ 
ಸಿದ್ದನ್ನೆಲ್ಲಾ ಹೇಳುವುದೂ ವಿಚಾರವಾಗದು. ಮೆನಸ್ಸಿನಲ್ಲಿ ವಿಚಾರದಿಂದ ಆಯ್ಕೆ 
ಯಾದ ಭಾವನೆ ಧ್ವನಿಯಾಗಿ ವಾಗಂಗಗಳ ಮೂಲಕ ಪ್ರಕಟವಾಗುತ್ತದೆ. ಇದನ್ನೇ 
ಪ್ರಾಚೀನ ವಿದ್ವಾಂಸರು “ವಾಣಿ? ಎಂದು ಕರೆದರು. ಚಿ:ತನ ಕ್ರಿಯೆಗೆ ಸಂಬಂಧಿಸಿದ 
ಇಂತಹ ವಾಣಿಯನ್ನು ಪೂರ್ವಿಕರು ನಾಲ್ಕು ಸ್ರಬೇಧೆಗಳಿಂದ ಗುರೆತಿಸಿದ್ದಾರೆ. ಅವು: 
ಯಾವುವೆಂದರೆ (೧) ಸೂಕ್ಷ್ಮ ಅರಿವಿನ ಪರಾವಾಣಿ, (೨) ಅಂತರಂಗದಲ್ಲಿ ಧ್ವನಿತ: 
ವಾಗುವ ವಾಣಿ (೩) ತನ್ನಣ್ಣೇ ಗುಣಗುಣಿಸುವ ಮಧ್ಯಮ ವಾಣಿ (೪) ಪ್ರತ್ಯಕ್ಷವಾಣಿ.. | 
ಸಮ್ಮ eS ಮಾತೆ ತೇ ಪ್ರತ್ಯಕ್ಷವಾಣಿ. ಉಳಿದುದೆಲ್ಲ ಒಳಗಿನವು. ಪ್ರತ್ಯಕ್ಷ 
ವಾಣಿ ಮುಖದಿಂದ ಹೊರಬೀಳುತ್ತದೆ. ಹೀಗೆ ಹೊರಹೊನ್ಮುನ ವಾಣಿಯು ಎರಡು: 
ರೀತಿಯ್ನಲ್ಲಿರಬಹುದು./. ಮೊದಲನೆಯದು ಗದ್ದೆ ವಾದರೆ ಎರಡನೆಯದು ಕೆನಿಗಿಂಪಾಗುವ 
ಹಾಡು ಅಥವಾ ಪದ್ಯ. ಹಾಡು, ಸಂಗೀತ, ಸ್ತ ಎಂದೆಲ್ಲ ಕರೆಸಿಕೊಳ್ಳುವ ವಾಣಿ 
ಹೇಗಿರಬೇಕು ಎಂಬುದರ ಬಗ್ಗೆ ಹಿಂದಿನಿಂದಲೂ ಅಧ್ಯಾಯನ ನಡೆದು ಬಂದಿದೆ... ತಾಳ್ಯ 
ಲಯ, ರಾಗ ಕೃತಿ, ಇವುಗಳನ್ನೆಲ್ಲ ಸೃಷ್ಟಿಸಿರುವ ಸಂಗೀತ ಶಾಸ್ತ್ರ ವೊಂದು ಚಿಳೆಂಸೆ. 
ನಮ್ಮ ಪೂರ್ವಿಕರು «ಸಸ ಸೈಸ್ವರ'ಗಳನ್ನೈ, ಆನ್ವೇಸಿಸದ್ದಾರ. ಉಸಲನಂದ ಆ ಖಿ 
ನಾಸ್ಯಗಳ್ಲ "ವಾಣಿ'ಯನ್ನು' ಹೊರ ಹೊಮ್ಮಿ ಸುವ ಸಾ ಕ 
ಇದು ವಾಕ್ಕಕ್ತಿಯ ಜ್ಯ ಕೂಟ ಜ್‌ 
| ಇನ್ನು "ಮಾತುಗಾರಿಕೆಯತ್ತ. ಹೊರಳೋಣ. ಗೆ 
ರಾಗ ಆದರೆ ಇಲ್ಲಿಯೂ ಕೂಡಾ ಧ್ವ 
ಸಾಂತ್ವನ ಹೀಗ | ಬೇಕೆ: 


ಮಾತಿನ ಕಲೆ ೯ 


ನಮ್ಮ ಪ್ರಾಚೀನ ವಿದ್ವಾಂಸರು ಓದುವ ಮತ್ತು ಮಾತಾಡುವವನನ್ನು 
“ಪಾಠಕ” ಎಂದು ಗುರುತಿಸಿ ಅವನಲ್ಲಿರಬೇಕಾದ ಮತ್ತು ಇರಬಾರದ ಗುಣಗಳನ್ನು 
ಪಟ್ಟಿ ಮಾಡಿದ್ದಾರೆ. ಪಾಠಕನಲ್ಲಿ ಇಂಪಾದ ಧ್ವನಿ, ಸ್ಫುಟವಾದ ಆಶ್ಷರೋಚ್ಯಾಂಣೆ, 
ವಂತ ಪದವಿಭಾಗ ಮತ್ತು ಗ್ರಾ ಹೆರಿಗೆ ಬ” ಪುವಷ್ಟು ಘಟ್ಟದ್ದ ಸ್ವನ ಸಭಾ 
ಕಂಸನವಿಲ್ಲದಿರುವುದು, ಲಯಬದ್ಧವಾದ ಧ್ವನಿ ಇವು ಇರಬೇಕು ಎನ್ನುತ್ತಾರೆ. 
ಾಇಗೆಯೇ ರಾಗವಾಗಿ ಎಳೆದು ಮಾತನಾಡುನುದು, ತ್ವರಿತವಾಗಿ ಹೇಳುವುದು, 
ತಲೆಯಾಡಿಸುತ್ತ ಹೇಳುವುದು, ತಪ್ಪಿದ್ದರೂ ತಿದ್ದಿ ಕೊಳ್ಳದೇ ಓದುವುದು, ಅರ್ಥವರಿ 
ಯದೆ ಆಡುವುದು, ಕೇಳದಂತಹ ಧ್ವನಿಯಲ್ಲಿ ಮಾತಾನಾಡುವುದು ಇವೆಲ್ಲ ಇರಬಾರ 
ದೆಂದೂ ಇಂತಹ ಅಭ್ಯಾಸದವರನ್ನು "ಪಾಠೆಕಾಧಮ?'ರೆಂದೂ ಗುರುತಿಸಿದ್ದಾರೆ. ನಮ್ಮ 
ಪ್ರಾಚೀನ ವಿದ್ವಾಂಸರು ಶಬೊ ಸೀಚ್ಛಾರಣೆಯಲ್ಲಿ ಕಂಡುಬರುವ ಕೆಲವು ಸು ಳನ್ನು 
ಗುರುತಿಸಿ ಹೇಳಿದ್ದಾರೆ. ಇವುಗಳನ್ನು ಮಾತುಗಾರರು ಗಮನದಲ್ಲಿಟ್ಟು ಕೊಳ್ಳ ಸ್‌ 
ಅವು ಯಾವುೆವೆಂದರೆ- (೧) ಶಂಕಿಸಿ ಆಡುವುದು (೨) ಭಜ ಘು 
(೩) ನಿರಾಮರಹಿತವಾಗಿ, (೪) ಅಸ್ಪಷ್ಟವಾಗಿ (೪) ಮೂಗಿನಲ್ಲಿ ಆಡುವುದು (೬) ಕಾಗೆ 
ಯಂತೆ ಕರ್ಕಶವಾಗಿ (೭) ಅಕ್ಷರಗಳನ್ನು ಏರಿಸಿ (ಲ) ಅಕ್ಷರಗಳನ್ನು ಅನಗತ್ಯವಾಗಿ 
ತಪ್ಪು ಸ್ಥಾನಗಳಲ್ಲಿ ಬಳಸಿ (೯) ತಡೆದು ತಡೆದು (೧೦) ಬಿಕ್ಳುವಂತೆ (೧೧) ಅಕ್ಷರ 
pe ಬಳೆದು ರಾಗವಾಗಿ (೧೨) ಅಕ್ಷರಗಳನ್ನೋ ಸದಗಳನ್ನೋ (ಗುತ್ತ ಹಕ್ಕ 
ವುದು (೧೩) ಹ್ರಸ್ವವನ್ನು ದೀರ್ಫವಾಗಿಯೂ, ದೀರ್ಥವನ್ನೇ ಹ್ರಸ್ತವಾಗಿಯೂ ಆಡು 
ವುದು (೧೪) ಆಕ್ಷರಗಳನ್ನು ಸಂದೇಹಾಸ್ಪದವಾಗಿ ಸಾ (೧೫) ಎಂಜಲು 
ತುಂಬಿಕೊಂಡು ಆಡುವುದು ಇವೆಲ್ಲ 'ಮಾತುಗಾರಿಕೆಗೆ ಸಂಬಂಧಿಸಿದ ದೋಷಗಳು. 
ಒಳ್ಳೆಯ ಮಾತುಗಾರರಾಗಬಯಸುವವರು ಇಂತಹ ದೋಷಗಳಿಂದ ಮುಕ್ತರಾಗಬೇಕು. 
ಷಃ ಎಳೆಯ ಮಗು ಬಾಯಿಗೆ ಬಂದದ್ವನ್ನೆಲ್ಲಾ ಆಡುತ್ತ ದೆ. ಹ ಆಡುವಾಗ 
y ಯಾವುದನ್ನು ಹೇಗೆ ಹೇಳಬೇಕು ಮತ್ತು ಯಾವಾಗ (ಹೇಳಬೇಕು ಎಂಬ ಪರಿವೆ ಅದಕ್ಕಿರ 
 ವುದಲ್ಲ. ಇದೇ ವಿಚಾರ ದೋಷ. ಮಕ್ಕಳು ಏನು ಹೇಳಿದರೂ ಅದಕ್ಕೆ ಕ್ಷಮೆಯಿದೆ. 
ತ ಆದರೆ ಮಗು ಬೆಳೆಯುತ್ತ ಹೋದಂತೆ ಅದರ ಜೀವನ, ಬುದ್ಧಿ ವಿಕಾಸವಾದಂತೆ ಅದರ 
| ಚ ಜಾನ ಬೆಳೆಯುತ್ತ ಹೋಗುತ್ತದೆ. ವಿನಿಧ ರೀತಿಯಲ್ಲ ಶಿಕ್ಷಣ ದೊರಕುತ್ತ ಡೆ. 
ಕ Ws ಮಗ ನೂತ ದಾದ ಹಾಗೆ ಮಾತಿನ ಬಗ್ಗೆ ಸಂಯಮ ತಾಳುವುದನ್ನು ಕಲಿ 
ತ ಶೈ ತೊದಲ್ಲೂಡಿಯಿಂದ. ಸ್ರೌಢೋಚ್ಛಾ ರಣೆಗೆ ಅದು ಬರುತ್ತದೆ. 
ಆ ಸ್ರತೊಡನುತ, ದೆ. ಶಿಕ್ಷಣ, ಸಂಸ್ಕಾರ, ಅನುಭನ, ಪರಿಸರದ 


“ad ನಮ್ಮಲ್ಲಿ ಉಂಟಾಗುತ್ತದೆ, ಅದು 


, ಯಾವುದು ವಿಚಾರ ಮತ್ತು ip 


೧೦ ಮಾನವಿಕ ಕರ್ಣಾಟಕ 


ಆದರೆ ಹಾನಿಕಾರಕವಾದುದೆಲ್ಲ ಅವಿಚಾರ ಅಥವಾ ಅಸಕ್ಟ ವಿಚಾರ ಎನ್ನಬಹುದು. 
ಆದರೆ ನಾನ ಕೋಪ, ದುಃಖ, ಉನ್ವೇಗ, ನಂಬಿಕೆ, ಸಂತೋಷದಂತಹ ಸಂದರ್ಭಗಳಲ್ಲಿ 
ಮನಸ್ಸಿನಲ್ಲಿರುವ ದನ್ನ ಲ್ಲಾ ಆಡಿಬಿಡುತ್ತೇವೆ. ಇದರಿಂದ ಅನೇಕ ಅಪಾಯಗಳಾಗು 
ಪಸ ಉಂಟು. ಆದ್ದ ರಿಂದ ಇಣ್ಲೆಲ್ಲ ಸಂಯಮ, ಪರಿಶೀಲನೆ, ಸರಿಣಾಮ, ವಿವೇಚನೆಗಳು 
ಅಗತ್ಯ. ಅನಿಚಾರವನ್ನು ಕುರಿತು ಹಳ್ಳಿ ಗಾಡಿನ ನಲ್ಲಿರುವ ಒಂದು ನುಡಿಕಟ್ಟು ಒಳ್ಳೆ ಯೆ 
ವಿನರಣೆಯಾಗಬಹುದು. ಅದು ಯಾವುದೆಂದರೆ. ನೂರು ಬೀಳುಮಾತಿಗಿಂತ ಒಂದು 
ಕಾಳು ಮಾತು ಉತ್ತಮ ' ಎಂಬುದು. 

ನಾವು ಮಾತನಾಡುವುದು ಸರರ ಗಮನವನ್ನು ನಮ್ಮತ್ತ ಸೆಳೆಯಲಿಕ್ಕಾಗಿ. ಆದಕೆ " 
ನಾನೆ ಮಾತನ್ನ ಆಡಸೇ ಬೇಕಾಗುತ್ತದೆ. ಆದರೆ ಕೆಲವರು ಅಗತ್ಯವಿರುವಷ್ಟು ಮಾತನ್ನೂ 
ಆಡುವುದಿಲ್ಲ. ಇಂತಹವರನ್ನು « ಗುಮ್ಮನಗುಸುಗ » ಎಂದು ಕರೆಯುತ್ತಾರೆ. ಹಾಗೆಯೇ 
ಅಗತ್ಯಕ್ಕಿಂತ ಹೆಚ್ಚು ಮಾತಾಡುವವರನ್ನು “ಭ್ರ ರಿಗೆ” ಎಂದೂ ಕರೆಯುತ್ತಾ, ಕೆ. ಆದ್ದ ರಿಂದ 
ಹಿತವಾಗಿ, ಮಾ ಸುಂದರವಾಗಿ, ಆರತ ಮಾತಾಡುವುದೇ “ಮಾತು 
ಗಾರಿಕೆ.” ನಮ್ಮ , ಮಾತಿನ ಆತ ನು "ವಿಚಾರ' ಎಂಬುದು ಸ್ಪ ಸ್ಟ. ಆದ್ದ ರಿಂದ ನಮ್ಮ 
ಮಾತುಗಳೆಂದರೆ ನಮ್ಮ 'ನಿಚಾರಗಳೆಂದೇ ಅರ್ಥ. ನಮ್ಮ ವಿಚಾರಗಳು ರಚನಾತ್ಮ ಕವೂ, 
ಸ್ಫಜನಶೀಲವೂ, ವ್ಯ ಹಾಗೂ ಸನುಸ್ಟಿ ಬದುಕಿಗೆ ಯ ಆಗಿದ್ದೆರೆ ಒಳ್ಳೆಯದು. 
ಒಟ್ಟ ರ್‌ ಒಳ್ಳೆಯ ಮಾತುಗಾರನಾಗಿದ್ದ ನಂತೆ ಆದರೆ ಆತನ ವಿಚಾರಗಳು ದೋಷ 
ಪೂರ್ಣವಾಗಿದ್ದ ವ್ರ. ಪ್ರತಿದಿನವೂ ನಾವ ಜೆಣ್ಣೆಯಹಾಗೆ ಮಾತನಾಡಿ ಮೋಸ 
ಪಡಿಸುವ ಜನರ ಬಗ್ಗೆ ಕೇಳುತ್ತೇವೆ. ನಮ್ಮ ಮಾತು ಹೇಗಿರಬೇಕು ಎಂಬ ಬಗ್ಗೆ 
ಅನೇಕರು ಹೇಳಿದ್ದಾ ಕೆ ಹಹ ನುಡಿದರೆ ಮುತ್ತಿ ನ ಹಾರದಂತಿರಬೇಕು. ೫ ಎಂದು ವಚನ 
ಕಾರರು ಹೇಳಿದ್ದಾ ಕಿ ಸಂಸ್ಕೃತ ಸುಭಾಸಿತಪೊ ದು ಸತ್ಯವನ್ನು ಹೇಳು ಪ್ರಿ ಪ್ರಿಯೆವನ್ನು 
ಹೇಳು ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಪಿ ಸಣ ಅಸತ್ಯವನ್ನು ಹೇಳಬೇಡ * 
ಎನ್ನುತ್ತದೆ. ಇದು ತನಕ ವಾಗೊ ್ಲೀಷಗಳಿಗೆ ಸಂಬಂಧಿಸಿದ ಅನೇಕ ವೈಜ್ಞಾ ನಿಕ ನಿಚಾರ 
ಗಳನ್ನು ನೋಡಿದ್ದಾಯಿತು. ಇನ್ನು. ಮುಂದೆ ಮಾತುಗಾರಿಕೆಯ ವಿಸ್ತೃತ ರೂಪವನ್ನು 
ಅದರೆ : ಕಲಾಸ್ಟ್ರಕೊಪಿವನ್ನು ನಿರಾ 


ಮಾತಿನ ಮುಖಗಳು 


ಮೂಗರ ಹೊರೆತಾಗಿ ಎಲ್ಲರೂ ಮಾತಾಡುತ್ತೇನೆ. ಆದಕೆ ಸಮಾಜ ಕೆಲವರನ್ನು 
ಮಾತ್ರ ಮಾತುಗಾರಕೆಂದು ಗುರುತಿಸುತ್ತದೆ. ಇದಕ್ಕೆ ಕಾರಣ ಅವರ “ಪ್ರತಿಭಾ 
ಪೂರ್ಣ ” ಮಾತುಗಾರಿಕೆ. ವಾಕ್‌, ಭೆ ದೈವದತ್ತ ವೆಂದು ಕೆಲವರು ಹೇಳುತ್ತಾ 
ರಾದರೂ ಅದನ್ನು ಸತತ ಪ್ರಯತ [ದಿಂದ ಸಿದ್ಧಿಸಿಕೊಂಡವರ ಉದಾಹರಣೆಗಳೂ ಇನೆ. 
ಮಾತು ಗದ್ಯ- ಪಗ: ಲ್ಲಿ ವ್ಯಕ್ತ ಬಹು ಹಿಂದೆ ಹೇಳಿದೆ. ಹಾಗೆಯೇ ಅದು 


2 
ಫಷ 

4 

ಕ ಮಾತಿನ ಕಲೆ ೧೧ 
ಸಂಭಾಷಣೆ, ಭಾಷಣ, ವಾದ, ಚರ್ಚೆ, ಮೊದಲಾದ ರೀತಿಯಲ್ಲೂ ವ್ಯಕ್ತವಾಗುತ್ತದೆ. 
ಇವುಗಳನ್ನು ಮಾತಿನ ಬಹುಮುಖಗಳೆಂದು ಕರೆಯಬಹುದಾಗಿದೆ. 


f ಸಂಭಾಷಣೆ 
| 4 ಸಂಭಾಹಿಸು” ಎಂದರೆ ಸರಿಯಾಗಿ ಮಾತನಾಡು ಎಂದರ್ಥ. ಭಾಷಣದ 
ರೂಪಾಂತರಿತ ಪದವಿದು.  ಭಷಣ ? ಎಂದರೆ “ ಬೊಗಳು ” ಎಂದರ್ಥ, ಬರಿಯ 
ಮಾತನ್ನ “ ಬೊಗಳೆ ” ಎಂದು ಹೇಳ:ತ್ತಾರೆ.. ಹಾಗೆಂದರೆ ಹೊಟ್ಟ ಮಾತು. ಸತ್ಯ 
ಹೀನ ಮಾತು. ಕನ್ನಡದಲ್ಲಿ ಇಬ್ಬರು ಸೇರಿ ಪರಸ್ಪರ ಮಾತಾಡುವುದನ್ನ “ಸಂಭಾಷಣೆ ” 
x ಎನ್ನುತ್ತಾರೆ. ಇಲ್ಲಿ ನಡೆಯುವ ಮಾತಿನ ವಿನಿಮಯ ಅರ್ಥಪೂರ್ಣವೂ ಸುಲಲಿತವೂ 
ಆಗಿರಬೇಕು. ಕೆಲವ್ರ ಬಾರಿ ಇಬ್ಬರ ನಡುವೆ "ಮಾತೇನೋ ನಡೆಯುತ್ತದೆ? ಆದರೆ ಅದು 
" ಉದ್ರೇಕ, ಅಶ್ಲೀಲ, ಅರ್ಥ ಹೀನತೆಯಿಂದಲೂ ಕೂಡಿರಬಹುದು. ಅದನ್ನು ಜಗಳ, ಕಲಹ 
ಎಂದೆಲ್ಲ ಕರೆಯುತ್ತಾ ಕಿ ಜಗಳ, ಸಂಭಾಷಣೆಗಳ ನಡುವಿನ ವ್ಯತ್ಯಾಸ ಎಲ್ಲರಿಗೂ 
| ತಿಳಿಯುವಂತಹ ವಿಚಾರ. ನಮ್ಮ ಜನಪದ ನಾಣ್ಣು ಡಿಯೊಂದು--- ಮಾತು ಬಲ್ಲವನಿಗೆ 
ಜಗಳವಿಲ್ಲ; ಊಟಿ ಬಲ್ಲವನಿಗೆ ರೋಗವಿಲ್ಲ” ಎಂದು ಹೇಳುತ್ತ ದೆ. 
ಮಾತು ಸಂಭಾಷಣೆಯಾಗಬೇಕಾದರೆ ಅದು ಕೆಲವು ನಿಯಮಗಳಿಗೆ ಹೊಂದ 
'ಜೇಕಾಗುತ್ತದೆ. ಸಂಭಾಷಣೆಗೆ ಹೇಳುವವ ಮತ್ತು ಕೇಳುವವ ಇರಬೇಕು. ತಾವು 
 ಸಂಭಾಷಿಸುತ್ತಿರುವುದೂ, ಸಂಭಾಷಣೆಯ ವಿಚಾರವೂ ಇಬ್ಬರಿಗೂ ಗೊತ್ತಿರಬೇಕು. 
'ಹೇಳುವಾತ ಕೇಳುವಾತನ ಶ್ರವಣಶಕ್ತ, ಕಾಲಾನುಕೊಲತೆ, ವಿಷಯಾಸಕ್ತ, ಇವು 
ಗಳನ್ನು ಪರಿಶೀಲಿಸಿಕೊಳ್ಳ ಬೇಕು. ಪರಸ್ಪರ ಪ್ರತಿಕ್ರಿಯೆಯಿರಬೇಕು. ಕೆಲವರಿಗೆ ಎದುರಿ 
ನವರು ಹೇಳುವುದನ್ನು ಕೇಳಲು ತಾಳ್ಮೆಯರುವುದಿಲ್ಲ. ಏಕಮುಖವಾಗಿ ಮಾತನಾಡುತ್ತ 
ಹೋಗುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಸಂಭಾಷಣೆ ಫಲಿಸುವುದಿಲ್ಲ. ಇಂಗ್ಲಿಷ್‌ನಲ್ಲಿ 
i ಸುಭಾಷಣೆಗೆ 4 ಫೆನ್‌ ವರ್ಜೇಶನ್‌ (conversation) ಎನ್ನುತ್ತಾರೆ. ಹಾಗೆಂದರೆ 
 ಸಭ್ಯರ ನಡುವಿನ ಮಾತುಕತೆ. ಸಂಭಾಹಿಸುವಾಗ ಗೌರವಕೊಟ್ಟ ಗೌರವ ಪಡೆಯುವ 
ಶ್ರ ಸೂತ್ರಕ್ಕೆ ಬದ್ಭವಾಗಬೇಕು. ತೀರಾ ಆತ್ಮೀಯರೊಡನೆ ಏಕವಚನದಲ್ಲಿ ಸಂಭಾಷಣೆ 
. ನಡೆಯುತ್ತ ದೆಯಾದರೂ, ಅನಸರಿಚಿತರೊಡನೆ, ಅಲ್ಪಪರಿಚಿತರೂಡನೆ, ಸ್ವಾಭಿಮಾನಿ 
ಗಳೊಡನೆ, ಓಒಂಯರೊಡನೆ, ಅಧಿಕಾರಿಗಳೊಡನೆ, ಬಹುವಚನ ಪ್ರಯೋಗವೇ ಲೇಸು. 
1. ಕುಶಲ ಸಂಭಾಷಣೆಗೂ, ವ್ಯಾವಹಾರಿಕ ಸಂಭಾಷಣೆಗೂ ವ್ಯತ್ಯಾಸವಿದೆ. ಕುಶಲ 
ಸಂಭಾಷಣೆಯಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿತ ಅಥವಾ ನಿರ್ದಿಷ್ಟ ಉತ್ತರ ಪಡೆಯುತ್ತೇವೆ. 
ಒಬ್ಬರೆ ಸ೭ಚಿತರು ಎದುರು ಸಿಕ್ಕಾಗ-ಆರೋಗ್ಯವೆ 9 ಊಟವಾಯಿತೆ ? ಮಳೆ 
ಬಂದಿತೆ 7 ಸಮಾಚಾರವಿದೆಯೆ ?, ಇಂತಹ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುತ್ತೇವೆ. 
ಇವು ಅನೇಕಬಾರಿ ಸಾಂಪ್ರದಾಯಿಕ, ಇಲ್ಲವೇ ಪ್ರಾಸಂಗಿಕ ಮಾತುಗಳು. ಕೆಲವುಬಾರಿ 


ಮಾತಾಡುವುದಷ್ಟೀ ಉಸ್ಲಕ- 


೧೨ ಮಾನ ನಕ ಕೆರ್ಣಾಜಕ 


ಅದಕೆ ಇಂತಹ ಸುದರ್ಭದಲ್ಲಿ ಉತ್ತರಿಸುವಾಗ. «ನನ್ನ ಆಕೋಗ್ಯ ನ್ನಾಗಿ 
ಮೆಮು ಯಾರು ಹೇಳಿದರು. ನಾನು ಆರೋಗ್ಯವಾಗಿರಬಾರತೆಂದು ನಿಮ್ಮ ಅಪೇಕ್ಷೆಯ 
ನಿಮ್ಮ ಕಣ್ಣಿಗೆ ಹೇಗೆ ಕಾಣೆಸುತ್ತದೆ? * ಹೀಗೆ ಪ್ರತ್ಯುತ್ತರ ನೀಡಬಹುದಾದರೆ 
ಇನೆಲ್ಲ ಸಭ್ಯರು ಕೊಡುವ ಉತ್ತರಗಳಲ್ಲವೆಂದು ಸಾಮಾನ್ಯರಿಗೂ ಗೊತ್ತು. ೬ ದರೂ 
ಅಸರೂಸವಾಗಿ ಈ ಧಾಟಿಯಲ್ಲಿ ಉತ್ತರೆ ಕೊಡುವವರನ್ನು ನೋಡಬಹುದ್ದು ಆದ್ದ ॥ 
ಅಸಭ್ಯ ಕೊಡೆ ಅನರಿಚಿತಕೊಡನ್ಕೆ ಕುಶಲ ಸಂಭಾಷಣೆಯನ್ನು ಜಾಗರೂಕತೆಯ ೨ 
ವಣಡಬೇಕು. ಕುಶಲ ಸಂಭಾಷಣೆಗಿಂತ ಭಿನ್ನವಾದ ವ್ಯಾವಹಾರಿಕ ಸಂ ಜ್‌ 
ಹೆಚ್ಚಿನ ಹೊಣೆಗಾರಿಕೆಯುಳ್ಳದ್ದು. ಅನೇಕ ವಿಚಾರಗಳನ್ನು ಅಮು ಒಳಗೊಂಡಿರುತ್ತೆ. 
ವ್ಯಾಪಾರಿ ಪ್ರತಿನಿಧಿಗಳು ಜನಸುಪರ್ಕವುಳ್ಳ ವರು ಸಂಭಾಷಣೆಯನ್ನು ಮಾಧ್ಯನ ವಾ | 
ಬಳಸುವುದು ಹೆಚ್ಚು. | 


ಚರ್ಟೆ ಮತ್ತು ವಾದ 


ಇವು ಮಾತಿನ ಬೇರೆ ಬೇಕೆ ಮುಖಗಳು. * ಚರ್ಚೆ * ಎಂದಕೆ ವಿಟಾಕೆನು ಯು 
ಇಂಗ್ಲಿ ಹಿನಲ್ಲಿ ಇದನ್ನು * ಡಿಸ್ಕಶನ್‌ * ಎನ್ನುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಮಾತೆ | 
ಗಾರಿಕೆಯನ್ನು ಕಲಿಯಲು * ಚರ್ಚಾಗೋಸ್ಕ್ಮಿ*ಗಳನ್ನು ನಡೆಸುತ್ತಾರೆ. ಇಲ್ಲಿ ಒಂ ಕ 
ವಿಚಾರದ ಮೇಲೆ ಸತ ಮತ್ತು ವಿಕೋಧವಾಗಿ ವಾದ ನಡೆಸುತ್ತಾರೆ. ಈ ವಾದಗ 
ಸತ್ಯವೂ ಇರಬಹುದು, ಅಸತ್ಯವೂ ಇರಬಹುದು. ಅರ್ತೆಯಿಂದೆ ವಿಷಯದ ಮ 
ನಡೆಮ ಅವರ ವಿಕಾಸವಾಗುತ್ತವೆ. ನಿರ್ಧಾರ, ನಿರ್ಣಯಗಳು ಚರ್ಚೆಯಿಂದ ಪ 
ಬಹುದಾಗಿವೆ. ಚರ್ಚಾಗೋಷ್ಠಿಯಲ್ಲಿನ ಮಾತುಗಳನ್ನು (೧) ಖಂಡನೆ (3) 
ಸಾದನೆ ಎಂಬ ಎರಡು ರೀತಿಯಲ್ಲಿ ನೋಡಬಹುದು. ಖ:ಡನೆಯೆ-ದಕೆ ಎದುರಾ ಗಃ 
ಅಭಿಪ್ರಾಯವನ್ನು ಸಾಧಾರಪೂರ್ವಕವಾಗಿ ಆ ಗಳೆ ಯುವುದು. ಶ್ರತಿಷಾಷ! 


ಯೆಂದಕಿ ತಾನು ಹೇಳಬೇಕಾದ ಅಭಿಪ್ರಾಯಗಳನ್ನು ಆಧಾರಪೂರ್ವಕ ಸಮರ್ಥಿಸು 
ವುದು. 


N Sk TE NE hae a a Se a 


ಮಾದ |} 


ಇಂಗ್ಲಿಸಿನಲ್ಲಿ ಆರ್ಗು ನೆಟ್‌ ಎಂಬುದನ್ನು ವಾಣೆನೆನ್ನಬಹುದ್ದ. ವಾಡೆ 
ಎಂಬುದು ಸಂಸ್ಕೃತ ಸದೆ ಒಬ್ಬನು ತಾನೆ ಇನ್ನೊಬ್ಬರ ಮೆನವೊಲಿಸಿಕೊಳ್ಳಲು, | 
ತಾನು ಹೇಳುವ ನಿಚಾರಗಳನ್ನು ಕೇಳುವವರಿಗೆ ಇನಿನ್ನು ಮಾಡಿಸಲು ಸಾಕ್ಪಾಢಾಕೆ 
ಸಹಿತವಾಗಿ ಆಡುನೆ ಮಾತೇ ವಾಡೆ: ವಾಕಿ ಮಾಡುತ್ತಾ ಹೋದಾಗ ಸತ್ಯದ 
ಆರಿಪ್ರೆ ಕೊರಕುತ್ತ ಜೆ ಎಂದು ಪ್ರಾಜ್ಞರು ಹೇಳಿದ್ದಾಕೆ. ವಾದಕ್ಕೊಂದು ಕ್ರಮನಿಕೆ. . 
ಅನೆ ತಸ್ಟಿದಾಗ ಅದು *ವಿತಂಡೌವಾಗಬಹುದು ಇಲ್ಲನೇ *ವಿವಾದ'ವಾಗಬಹುದು. 
ವಾವಗಳಿಂದ ಹುಟ್ಟ ಬೇಕಾದುದು ತೀರ್ಮಾನ. ಒಬ್ಬನು ಮೊಲಕ್ಕೆ ಮೂಕಿ ಕಾಲು 


ಪಡಾತಿಗ ಕಣೆ ೧4 


ಇತ್ಕೊಟ್ಬಳಾ ಇಲ್ಲ ಹಾಲು ಕಾಲು ಎನ್ನುತ್ತಾನೆ. ಆಗ ಇಬ್ಬರ 

| ಒಳಗು ಹದು, ಒಂದು ಮೊಬವನ್ಮು , ಹತ್ತು ಹೊಲಗಳನ್ನು 
ಜು ಸತ್ಯ ತಿಳಿ ಸ್ತರ, ಆ ಮೊಸ್ಯೆ ನೊರು ಕಾಲಾ 
1 ತೆಗ ಶೋದ, ಫೋಡಿ ತಾಸು 'ಕೋಡಿಡೆ ನೊಹಿ 
ಢಿ ಅಲ್ಲ ಸಾಸು ಇಂತಹ ದಿನ ಇಸ್ಟು ಪೇಳೆಸಲಿ ಇಂತೆಶೆ ಜಲ್ಲಿ ಕ್ರೈ 
. ಹೊಲ 1%; ಫೋಡಿ. ಆದಕ್ಕೆ ಮೊರೆ ಕಾಲಿಕ ಘೆ ಆದ್ರ ರಿ 
ನೂರಿ ಕಾಲಾ ಎಂದು ಹೇಳಿರಿ? ಎಂಡೆ ಶಸ್ತ್ರ ಪಾದಸನ್ನು ವ, 
ಜರ. ಹೀಗೆ ಶಸ್ನರೇ ಸರಿ ಎಂದು ವಾರಿ ವುದಸ್ಯೆ ಬಿತುಡವಾರವೆಷ್ಟ್ಯ 


ಬರಿ ಜಸಗಿಗೆ ನಿಮಿಗೆ ಒಗೆಪೆದೂ ನ್ಯಾಯವಾದಿಗಳು ಅರವಾ ನಶೀಲಥಿ 
ರ ನೆರವಾಗಿ ಇನ್ಕೊಬ್ಬರ: ಮಾತೆನಾರುವೆದು. ಓಂದಿಸಿಂದಲ&ಿ 
4 ಷಾದಿಸ, ಎನಗ, ಸ್ಯಾಯೆವಾದಿಗಳಾಗಿದ್ದಾರೆ. , ನ್ಯಾಯಾ 
ಸ ಇಂದಿನ ಓೊಡ್ಡ ವಾದ ಕೇಂದ್ರಗಳ. ಸತ್ಯ ಅಡ್ಕವಾ ಸ್ಯಾಯಸನ್ನು ಶವ 
ಗಳಿ) ಕೋಡು. ಆಸತ್ಯಗನೆಯದೂ ಒಂದೇ ಅದರೆ ತಿಳಿದನರೆ, 
ತ ಅವ ಆಕರದ ಹೇಳುತ್ತಾರೆ. ವಾಗ್ಮಿಗಳು ತಮ್ಮ ಭಾನತಾತ್ಮಥ : ನುಡಿಗಳಿಂದ 
aH ಜಾಣ್ಮಿಲೊಂದೆ ವಾದಿಸಿದ ಸತ್ಯದ ಬಗ್ಗೆ ಭ್ರಮೆಯೆಯೊಟಾಗು 
HG ಶಾಸಸಕ್ಕೆ ಓದ ಮಾದೆ ಸ್ಯಾ: ಸೊಂಕು ತ್ರೆ ಯಿ 
ತಂತ್ರಿ ಇಕ್ಕಿ. ತೀರ್ಮಾಶಗಳಿ, ದರ್ಮ, ಔೀತಿ, ಮಾಡೆ 
ಡ್ಯವಹಾರಿಕೆ ದೃಷ್ಟಿಯೂ ತಪ್ಪಾ ಗಬಹೆದು. ಸತ್ಯೆ ಅಸತ್ಯ ಬಹು. 
4 ಕೋನ ಕಂಸನು ಗರತಿ» ಫ್‌] ಲಾಭ ಸೆಗಿ:/ಕ./ದು. 
ಥೆ ಚತೆರೆಕೆ, ಮಹತ್ವಗಳನ್ನು ಫೋಕ್‌ ಹಿರಿರ್‌ ೫5 ಇಂಗ್ಲಿ ಹ್‌ ನಾಟಿಕೆ 
ತನ್ಕ * ಮರ್ಡ್ಚೆಂಟ್‌ ಆಫ್‌ ನೆಭಿಸ್‌ ಗ ಎಂಚ ಹಾ! 3836 ಬಿರೊಹೂದ್ದಾನೆ ನೆ. 
€ ಪೋರ್ಟ ಸಸ ಪಾದ. ಫ್ಯಾಯವಾಡದ ಒಂದ. 


ಭ್‌ 


ತ್‌, 


ತ್ಯ 


ಸೂಕೇಶೆ. 


1 ಸೆಬಾಸಾರ್‌ 11 ಅರವ ಸಾವ್ರ " ಓಚಾಗೆ ಕೌಲ್‌ ಎಂದೆ 
ಇಳು ` ಸಾಲದ ಪ್ರಬಂಧಗಳನ್ನು ಬರೆದು 
pe ಅಧ್ಯಾಸಗ್ಗೊಗೆ. 54 ಸಿಜಿ, ಯರಗ ಸುಳ್ಳು ವಾದ 
ಇಓೃಡಬಾಗೆಗ. ಕ್ರ ದ ಹಗೆ ಸರ. ವಧ ರೆ ಇಲ್ಲರಾಡರೊ "ಒಬ್ಬರೆ 
ಡನ ಆಸತ್ಯತೆ, ಅಸಸ್ಕೆಸೆ dpa 8 ಇನ್ನೊಬ್ಬರ: 
9 4 ) ಕ್‌ ಕೈ 
ಆನಳಾಗವಿಗೆ, ಅಡರೆ ಅರು ಸತ್ಯವನ್ನು ಅಧರದ 


| ಪ್ತ 1 Sp ಥಗ್ಸ್‌ ಸದ ಗ್ರಕೆಟಜಿ. ಇಲಿ ಎಲ್ಲರ ಒಂದೆ: 


ಮರು ಸಷ ಎರಾ Re ಇಡಿ ಸ್‌ 


೧೪ ಮಾನವಿಕ ಕರ್ಣಾಟಕ 


ವಿಚಾರದ ಬೇರೆ ಬೇರೆ ಮುಖಗಳನ್ನು ಪ್ರಕಟಿಸಬಹುದು. ಅವು ಒಂದಕ್ಕೊಂದು 
ಪೂರಕವೂ ಅಗಿರಬಹುದು. 


ರಂಗಭೊಮಿಯ ಮಾತುಗಾರಿಕೆ 

ರಂಗಭೂಮಿಯ ಮಾತುಗಾರಿಕೆ ಒಂದು ದೊಡ್ಡ ಕಣಿ, ನಾಟಕ, ಚಲನಚಿತ್ರಗಳಲ್ಲಿ 
ಲಿಖಿತ ಸಂಭಾಷಣೆಯನ್ನು ಕಲಾತ್ಮಕವಾಗಿ ಆಡುತ್ತಾರೆ. ಕೆಲವರು ಸಂದರ್ಭಗಳನ್ನು 
ಬಳಸಿಕೊಂಡು ತಮ್ಮ ಸೃಜನಶೀಲತೆಯನ್ನು ತೋರಿಸುತ್ತಾರೆ. ಯಕ್ಷಗಾನ, ತಾಳ 
ಮದ್ದಳೆ, ಹರಿಕತೆ ಮೊದಲಾದವೂ ಸೃಜನಶೀಲಮಾತುಗಾರರಿಗೆ ತಮ್ಮ ಪ್ರತಿಭಾ 
ಪ್ರದರ್ಶನಕ್ಕೆ ಒಳ್ಳೆಯ ಮಾಧ್ಯಮಗಳು ಯಾವೆದೋ ವಿಚಾರಗಳನ್ನು ಗುಪ್ತವಾಹಿಫಿ 
ಯಾಗಿಸಿ ಎಕ್ಣೆಲ್ಲೊ ಹೇಳಿ ಶ್ರೋತೃಗಳಿಗೆ ಅದು ಗೊತ್ತಾಗುವಂತೆ ಮಾಡುವ ಅನೇಕ 
ಕಲಾವಿದರು ಈ ರಂಗಗಳಲ್ಲಿ ಯಶಸ್ವಿ ಮಾತುಗಾರರಾಗಿದ್ದಾರೆ. ಮಾತುಗಾರಿಕೆಯ ಕಕೆ 
ಜೀಮತವಾಗಿ ರಂಜನೀಯವಾಗಿ ಉಳಿದಿರುವುದು ಈ ಕ್ಷೇತ್ರಗಳಲ್ಲಿಯೇ ಎಂದು ಅನೇಕರು 


ಅಭಿಪ್ರಾಯ ಪಡುತ್ತಾರೆ, 


ಭಾಷಣ 


ಇಂದಿನ ಮಾತುಗಾರಿಕೆಯಲ್ಲಿ ಭಾಷಣದ ಸ್ಕಾನ ಪ್ರಮುಖವಾಗಿದೆ. ಭಾಷಣ 
ನಡೆಯದ ಸ್ಥಳವೇ ಇಲ್ಲ ಭಾಷಣ ಮಾಡದ ಜನರೇ ಇಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. 
ಆದ್ದರಿಂದಲೇ ಜನರು ಅನೇಕಬಾರಿ ಭಾಷಣವೆಂದರೆ ಮುಖಗಂಬಿಕ್ಕುತ್ತಾರೆ. ಒಳ್ಳೆಯ 
ಆಹಾರನಿಲ್ಲದಿದ್ದರೆ ದೈಹಿಕ ಆರೋಗ್ಯ ಹೇಗೆ ಕೆಡುತ್ತದೋ ಒಳ್ಳೆಯ ಭಾಷಣಗಳಾಗ 
ದಿದ್ದರೆ ಕೇಳುವವರ ಮನಸ್ಸು, ಸಾಮಾಜಿಕ ಆರೋಗ್ಯ ಕೆಡುತ್ತದೆ. ಒಳ್ಳೆಯ ಅಡುಗೆ 
ಮಾಡಲು ಹೇಗೆ ಸದಾರ್ಥಗಳು ಮತ್ತು ತಜ್ಞ ತೆ ಅಗತ್ಯವೋ ಹಾಗೆ ಒಳ್ಳೆಯ ಭಾಷಣ 
ಮಾಡಲು ವಿಷಯ ಮತ್ತು ತಜ್ಞ ತೆ ಅತ್ಯಗತ್ಯ. * ಭಾಷಣ ಹಲವರಿಗೆ ಹವ್ಯಾಸವಾದರೆ 
ಹಲವರಿಗೆ ಅದು ಜೀವನದ ವೃತ್ತಿಯೂ ಹೌದು, ಇನ್ನು ಕೆಲವರಿಗೆ ಅದು ಬಿಡಲಾರದ 
ಚಟ. ಆದರೆ ಪ್ರಯೋಜನನಿಲ್ಲದ್ದು. 

ಹಿಂದೆ ಹೇಳಿದಂತೆ ಭಾಷಣವೆಂದರೆ ಸಂಸ ತದಲ್ಲಿ ಒಳ್ಳೆಯ ಮಾತು ಎಂದರ್ಥ. 
ಅದು ಸರಿಯಾಗದಿದ್ದರೆ ಆಡುವ ಮಾತೆಲ್ಲ ಭಷಣ (ಬೊಗಳೆ) ವಾಗುತ್ತದೆ. * ಭಾಷಣ ? 
ವನ್ನು ಹಲವು ರೀತಿಯಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಭಾಷಣಕಾರರು ಅನುಸರಿಸ 
ಬೇಕಾದ ಅನೇಕ ನಿಯಮಗಳನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. 

ಒಂದು ಭಾಷಣವಾಗಬೇಕಾದರೆ ಭಾಷಣಕಾರ, ಶ್ರೋತೃಗಳು ಮತ್ತು ವೇದಿಕೆ 
ಬೇಕಾಗುತ್ತ ದೆ. ಈ ಶ್ರೋತೃ ಸಮೂಹವೇ ಸಭೆ. ಇಂತಹ ಸಭೆಗೆ ಕೆಲವು ಲಕ್ಷಣಗಳಿವೆ, 
ಜನಸಮೂಹನೆಲ್ಲಾ ಸಭೆಯಲ್ಲ. ಸಭೆಯಲ್ಲಿರುವವರೆಲ್ಲ ಸಭ್ಯರಾಗಿರಬೇಕು. ಒಂದೇ 
ಉನ್ನೇಶದವರಾಗಿರಬೇಕು. ಸಭೆಯ ಸಭ್ಯತೆಯನ್ನು ಅರಿತು ನಡೆಯಬೇಕು. ಸಭೆಗಳು ' 


ಮಾತಿನ ಕಲೆ ೧೫ 


ಎಲ್ಲಿ ಬೇಕೆಂದರಲ್ಲಿ ಸೇರಬಹುದು. ಜನರ ಸಂಖ್ಯೆಗೇನೂ ಮಿತಿ ಇಲ್ಲ. ಇಂಥನೇ ಪೀಠೋಸ 
ಕರಣ ಇರಸೇಬೇಕೆಂಬ ನಿರ್ಬಂಧನಿಲ್ಲ. ಸಾರ್ವಜನಿಕ ಸಭೆಗಳು ಹೇಗಿರುತ್ತವೆ ಎಂದು 
ಎಲ್ಲರಿಗೂ ಗೊತ್ತು. 

ಸಭೆಗಳನ್ನು ಸಾಮಾನ್ಯ ಸಭೆಗಳು ಮತ್ತು ಶಾಸನ ಬದ್ಧ ಸಭೆಗಳೆ€ದು ವಿಂಗಡಿಸ 
ಬಹುದು. ಶಾಸನಬದ್ಧ ಸಭೆಗಳಿಗೆ ಸದಸ್ಯರ ಮಿತಿ; ಮತ್ತಿತರ ಅನೇಕ ವಿಧಿ ನಿಯಮಗಳಿವೆ. 
ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಶೇ ಬೇಕಾಗುತ್ತದೆ. ನಮ್ಮ ಶಾಸನ ಸಭೆಗಳೂ 
ಅನೇಕ ಸಂಘ ಸಂಸ್ಥೆಗಳ ಆಡಳಿತ ಮಂಡಲಿಗಳೂ ಇಂತಹ ಶಾಸನಬದ್ಧ ಸಭೆಗಳಾಗಿವೆ. 
ಇವ್ರ ಶಾಶ್ವತ ಸಭೆಗಳು. 

ಭಾಷಣಕಾರರು ಇಂತಹೆ ಸಭೆಗಳ ಸ್ವರೂಪ, ನಿಯಮಗಳು, ಅಲ್ಲಿ ಸದಸ್ಯರಿಗೆ, 
ಅಥವಾ ಭಾಗವಹಿಸುವವರಿಗೆ ಇರುವ ಹೆಕ್ಕುಬಾಧ್ಯತೆಗಳನ್ನು ಅರಿತಿರಬೇಕು. ಯಾವದೇ 
'ಸಭೆಗಾದರೂ ಒಬ್ಬ ಅಧ್ಯಕ್ಷರಿರುತ್ತಾರೆ. ಇವರೇ ಸಭಾನಾಯಕರು. ಮಾತಾಡುವವರಿಗೆ 
ಅವಕಾಶ ಮತ್ತು ಅವರ ಹಕ್ಕುಗಳನ್ನು ಕಲ್ಪಿಸುವ, ರಕ್ಷಿಸುವ ಹೊಣೆ ಇವೆರಡೂ ಸಭೆ 
ಯೆಲ್ಲಿರುವವರೆಲ್ಲ ಇವರಿಗೆ ವಿಧೇಯರು. ಅವರ ತೀರ್ಮಾನ, ಆಜ್ಞೆ ಯೇ ಸಭೆಗೆ ಅಂತಿಮ. 
ಸಭೆಯನ್ನು ಯಾರಾದರೂ, ಸಹಿಸಿಕೊಳ್ಳ ಲಾಗದಿದ್ದಕೆ ಪ್ರತಿಭಟಿಸಿ * ಸಭಾತ್ಯಾಗ? 
ಮಾಡಬಹುದೇ ಹೊರತು ಸಭೆಯನ್ನು, ಕೆಡಿಸುವುದು ಸಂಸ್ಕೃತಿಯಲ್ಲ. ಸಭೆಯಲ್ಲಿ 
ಮಾತಾಡುವಾಗ ಗೌರವಾಸ್ತಿತ ಭಾಷೆ, ಬಹುವಚನ ಪ್ರಯೋಗ ಅತ್ಯಗತ್ಯ. 

ಶಾಲಾ ಕಾಲೇಜುಗಳ ಕೈಕ್ಷಣಿಕ ಸಭೆಗಳಿಗೂ, ರಸ್ತೆಬದಿಯಲ್ಲಿ ನಡೆಯುವ ಸಾರ್ವ 
ಜನಿಕ ಸಭೆಗಳಿಗೂ, ಭವ್ಯಮಂದಿರಗಳಲ್ಲಿ ನಡೆಯುವ ಶಾಸನ ಸಭೆಗಳಿಗೂ, ಗಣ್ಯರಿಗೆ, 
ಗೌರವಸ್ಥರಿಗೆ, ಪ್ರಿಯರಿಗೆ, ಮಾಡುವ ಸನ್ಮಾನ ಸಭೆಗಳಿಗೂ ಸತ್ತಾಗ ನಡೆಸುವ ಸಂತಾಸ 
ಸೂಚಕ ಸಭೆಗಳಿಗೂ, ಸಂಘ ಸಂಸ್ಥೆಗಳ ವಾರ್ಷಿಕ, ಮಾಸಿಕ ಸಭೆಗಳಿಗೂ ವ್ಯತ್ಯಾಸವಿದೆ. 

ಸಭೆಗಳಲ್ಲಿ ನಡೆಯುವ ಭಾಷಣಗಳು ಹಲನ್ರೆ ರೀತಿಯೆನ್ರೆ. . ಮೊದಲಿಗೆ ಸಭೆಯ 
ಸಂಪ್ರದಾಯ ವಿಧಿಗಳಿಗೆ ಒಳಪಡುವ ಸ್ವಾಗತ, ಸರಿಚಯು, ಉಪ್ಸೀಶವಿನರಣೆ, ಅಧ್ಯಕ್ಷೆ 
ಭಾಷಣ, ವಂದನಾರ್ಪಣೆ ಇವ್ರ ಒಂದು ರೀತಿಯವು. ಒಂದು ಉದ್ದೇಶದಿಂದ ಸಭೆ 
ಯನ್ಮುದ್ದೇಶಿಸಿ ಮಾತನಾಡುವುದು ಇನ್ನೊಂದು ಬಗೆಯದು. 

ಒಂದನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಡಬೇಕು. ಸಭೆ ಅಥವಾ ಭಾಷಣಗಳ ವರ್ಗೀ 
'ಕರಣ ಅಧ್ಯಯನದ ದೃಷ್ಟಿಯಿಂದಲೇ ಹೊರತು ಎಲ್ಲಾ ಸಭೆಗಳಲ್ಲೂ ಎಲ್ಲಾ ಭಾಷಣ 
ಗಳಲ್ಲೂ ಒಂದೇ ರೀತಿಯೆ ಅಂಶವಿರುತ್ತದೆ. ಅನೇಕಬಾರಿ ಇಂತಹ ವರ್ಗೀಕರಣ 
ತಪ್ಪಾಗಬಹುದು. | 

ಭಾಷಣ *ಲಿಖಿತ' ಅಥವಾ (ಆಶು ವಾಗಿರಬಹುದು. ಆಶು'ವೆಂದರೆ ಸ್ಥಳದಲ್ಲೇ 
ಯೋಚಿಸಿ ಮಾತನಾಡುನಂತಹುದು. ಇದು ಪ್ರತಿಭಾವಂತರಿಗೆ ಸಾಧ್ಯ. ಲಿಖಿತವೆಂದರೆ 
ಬರೆದುಕೊಂಡದ್ದನ್ನು ಓದುವುದು. ಇದೊಂದು ರೀತಿಯ ಭಾಷಣದ ವಿಂಗಡಣೆ. 


೧೬ ಮಾನವಿಕ ಕರ್ಣಾಟಕ 


ಹಾಗೆಯೇ ಭಾಷಣಗಳನ್ನು ರಂಜಕ, ಪ್ರಚೋಡಕ, ಬೋಧಕ ಎಂದೂ ವಿಂಗಡಿಸ 
ಬಹುದು. ಶ್ರೋತ್ಯುಗಳು ಭಾಷಣಕಾರನಿಗೆ ಕಾಣಿಸದ * ದೂರದರ್ಶನ ”, ಶ್ಯೋತೃಗಳೂ, 
ಭಾಷಣಕಾರರೂ ಪರಸ್ಪರ ಕಾಣಿಸದ " ಅಕಾಶವಾಣಿ ''ಗಳಲ್ಲಿನ ಭಾಷಣಗಳೂ 
ಉಂಟು. ಇಲ್ಲಿ ಯಾರಿಗೆ ಯಾರು ಕಾಣಿಸಲಿ ಬಿಡಲ ಶ್ರೋಸೃಗಳೇ ಭಾಷಣದ ಗುರಿ, 
ಅಧ್ಯಯನಕ್ಕಾಗಿ ನಾವು ವರ್ಗೀಕರಿಸಿಕೊಂಡ ಭಾಷಣಗಳನ್ನು ಸ್ವಲ್ಪ ವಿವರವಾಗಿ 
ನೋಡಬಹುದು. ' ಲಿಖಿತವೆಂದರೆ ಬರೆದುಕೊಂಡು ಓದುವ ಭಾಷಣಗಳು. ಸಾಮಾನ್ಯ 
ಇಗಿ ಪೆಳೆಗದ ಭಾಷಣಕಾರರು, ಇಲ್ಲವೇ ಜ್ಞೂಸಕೆಕಕ್ತಿ ಕಡಿಮೆ ಇರುವವರು. ಭಾಷಣ 
ಗಳನ್ನು ದಾಖಸೆಯಾಗಿಸುವ ಉದ್ದೇಶವಿರುವವರು "ಲಿಖಿತ್‌ ಭಾಷಣದ ಮೊಕೆ 
ಹೋಗುತ್ತಾರೆ. 

« ಆಶು ?' ಭಾಷಣವೆಂದಕೆ ಮಾತನಾಡುವ ವಿಚಾರದ ಮೇಲೆ ಪೂರ್ವ ತಯಾರಿ 
ಯಿಲ್ಲದೆ ಭಾಷಣಕ್ಕೆ ನಿಂತಾಗ ತಮ್ಮ ಪಾಂಡಿತ್ಯ, ವಿಚಾರ ಶಕ್ತಿಗಳ ಸಹಾಯದಿಂದ 
ಸ್ಥಳದಲ್ಲೇ ರೂಪಿಸಿಕೊಂಡು ಮಾತನಾಡುವುದು. "ಅಶು' ಭಾಷಣ ಇದು ಕಠಿಣಕಲೆಯೂ 
ಹೌದು. ಸೂಕ್ಷ್ಮ ಬುದ್ಧಿ, ಅಪಾರ ಪವಸಂಸತ್ತು ಇದಕ್ಕೆ ವಿಶೇಷವಾಗಿ ಅಗತ್ಯ. 
ಶೈಕ್ಷಣಿಕ ಭಾಷಣನೆಂದರೆ ಯಾವ ಭಾಷಣದ ಉಪ್ಹೇಶ “ಬೋಧಕತೆ”ಯದಾಗಿರು 
ತ್ರದೋ ಅದು ಬೋಧಕ ಭಾಷಣ ಅಥವಾ ಶೈ ಕ್ಷಣೆಕ. ಶಾಲಾ ಕಾಸೇಜುಗಳಲ್ಲಿ ಶಿಕ್ಷಕರ 
ವೃತ್ತಿಯೇ ಮಾತನಾಡುವುಡು - . ಅಂದಕೆ ಬೋಧಿಸುವುದು. ತರಗತಿಗಳೇ ಇವಕೆ 
ಸಭೆ1ಳು. ವಿದ್ಯಾರ್ಥಿಗಳೇ ಸಭಾ ಸದಸ್ಯರು. *ಲೆನ್ಟ್ಟರರ್‌*. “ಪ್ರೊಫೆಸಂ್‌* 
*ಹೀಚರ್‌? ಇವರೆಲ್ಲ ವೃತಿ ಭಾಷಣಕಾರರು ಇಡಲ್ಲಡೇ ಸಾರ್ವಜನಿಕ ಸಭೆಗಳನ್ನು 
ಏರ್ಪಡಿಸಿ ಸಾಮಾಜಿಕ ಕಾರ್ಯಕರ್ತರು, ತಜ್ಞರೂ ಕೂಡಾ ವಿಷಯ ಜೋಧನೆಗಾಗಿ 
ನಡೆಸುವ ಸಭೆಗಳಲ್ಲಿ ನಡೆಯುವ ಭಾಷಣಗಳನ್ನು ಬೋಧಕವೆನ್ನಬಹುದು. ರಂಜಕ 
ಭಾಷಣವೆಂದರೆ ಸಭೆಗಳಲ್ಲಿ ಜನರನ್ನು ನಗಿಸಲು, ತೃಪ್ತಿಪಡಿಸಲು ಮತ್ತು ಅದರೆ 
ಮೂಲಕ ವಿಚಾರ ಬೋಧಿಸಲು ಮಾಡುವ ಭಾಷಣ. ಸಾಮಾನ್ಯವಾಗಿ ಹಾಸ್ಯ 
ಸಾಹಿತಿಗಳು ಕತೆ, ಉಪಕತೆ, ಚುಟುಕ, ಚಬಾಕಿಗಳನ್ನ ಬೆರೆಸಿ ಮಾತನಾಡುವಾಗ 
"ರುಜತ ಭಾಷಣಗಳನ್ನು ಗುರುತಿಸಬಹುದು. 

ಪ್ರಚೋದಕ ಭಾಷಣಗಳೆಂದರೆ ಶ್ರೋತೃಗಳನ್ನು ಯಾವುದಾದರೊಂದು ಕಾರ್ಯ 
ದಲ್ಲಿ ತೊಡಗಲು ಇಲ್ಲವೆ ನಿವೃತ್ತರಾಗಲು ಅಗತ್ಯ ನಿಚಾರಗಳನ್ನು ಸ್ಫೂರ್ತಿದಾ:ನಕ 
ವಾಗಿ ಹೇಳುವಂತಹ ಭಾಷಣಗಳು. ಚುನಾವಣೆ, ಚಳುವಳಿ, ಸತ್ಯಾಗ್ರಹಗಳ ಸಂದರ್ಭ 
ದಲ್ಲಿ ಇವುಗಳನ್ನು ಗುರುತಿಸಬಹುದು. 


ಸಾಂಪ್ರದಾಯಿಕ ಭಾಷಣಗಳು 


ಸಭೆಗಳನ್ನು ನಡೆಸುವಾಗ ಕೆಲವು. ಸಾಂಪ್ರದಾಯಿಕ ಭಾಷಣಗಳನ್ನು ಮಾಡೆ 
ಬೇಕಾಗುತ್ತವೆ. ಸ್ಹಾಗತ್ತ ಸರಿಚಯ್ಸ ಪ್ರಸ್ತಾವನೆ ಅಧ್ಯಕ್ಷತೆ ವಂದನಾರ್ಪಣೆಗಳೇ 


ಮಾತಿನ ಕಲೆ ೧೭ 


| ಸಾಂಪ್ರದಾಯಿಕ ಭಾಷಣಗಳು ಇವು ಆನೇಕ ಸಂದರ್ಭಗಳಲ್ಲಿ ನಾಮಮಾತ್ರಕ್ಕೆ 
| ಸುಪ್ರದಾಯೆಕ್ಕಾಗಿ ಇರುತ್ತವೆ. ಆದರೆ ಈ ಭಾಷಣಮಾಡ.ವನರು ಮಿತಿ 
y ಸಭೆಯ ಸೊಬಗನ್ನೇ ಕೆಡಿಸುತ್ತಾರೆ. ಆದ್ದರಿಂದ ಈ ಭಾಷಣಮಾಡುವನರು 
ಚ್ಚರ ವಹಿಸಬೇಕು. * ಸ್ವಾಗತ ಭಾಷಣ 'ವೆಂದರೆ ಸಭೆಯ ವ್ಯನಸ್ಕಾಪಕರ ಪರವಾಗಿ 
ತಿಥಿ, ಅಭಾಗ್ಯತರನ್ನು ಸಭೆಗೆ ಆಹ್ವಾನಿಸಿ ಗೌರವಿಸುವುದು 4 ಪ್ರಸ್ತಾವನೆ 1 
ಪರಿಡಸ 'ಗಳೆಂದರೆ ಸಭೆಯ ಉದ್ದೇಶೆಗಳನ್ನು ತಿಳಿಸುವುದು, ವೇದಿಕೆಯಲ್ತಿರುವವರ 
: ) ಜೀರಿಯೆವೆರೆ ಪರಚಯ ಮಾಡಿಕೊಡುವುದು. *ಅಧ್ಯಕ್ಷ ಭಾಷಣ? ಅನೇಕ 
ಹಭೆಗಳಲ್ಲಿ ಸುಪ್ರದಾಯಿಕವೇ ಹೊರತು ದೊಡ್ಡ ಭಾಷಣವಾಗಬಾರದು. ಸಭಾಕಾರ್ಯ 
ಮಗಳ ಹೊಣೆಹೊತ್ತ ವರು ಅಧ್ಯಕ್ಷರು. ಅವರು ಹೇಳಬೇಕಾದ್ದನ್ನು ಹೇಳುವುದೇ 
| ದ ಕ ಭಾಷಣ. * ವಂದನಾರ್ಪಣೆ 'ಯೆಂದಕ್ಕಿ ಗೌರವ ಸಕ್ಸಿಸುವುದು. 
ಸಾಮಾನ್ಯವಾಗಿ ಸಭೆಗಳಲ್ಲಿ ಪ್ರಮುಖ ಭಾಷಣ ಮಾಡುವವರನ್ನು ಮುಖ್ಯ 
ಅತಿಥಿ, ಉದ್ದಾ ಟಿನೆಕಾರರು, ಅಧಿನುದನಕಾರರು, ಮುಕ್ತಾಯ ಭಾಷಣಕಾರರು ಇಲ್ಲವೇ 
'ಮುಖ್ಯಭಾಷಣಕಾರರು ಹೀಗೆ ಗುರುತಿಸುತ್ತಾರೆ. ಸಾಮಾನ್ಯವಾಗಿ ಸಭೆಗಳು ಪ್ರಾರ್ಥನೆ 
ಹೊಂದಿಗೆ ಆರಂಭವಾಗಿ ಬೇರೆಬೇರೆ ಭಾಷಣಗಳನ್ನೊಳಗೊಂಡು ವಂದನಾರ್ಸಣೆಯೊಡನೆ 
ನ: ಕ್ತಾಯ-ವಾಸುತ್ತೆ ಜಿ. ಅಗತ್ಯವಿದ್ದಾಗ ಚರ್ಚೆ ಪ್ರಶ್ನೋತ್ತರಗಳೆನ್ನೂ ಇಲ್ಲಿ ನಡೆಸು 
ಶರ ಆಗ ವೇದಿಕೆಯಲ್ಲಪ್ಟೇ ಅಲ್ಲ ಸಭೆಯಿಂಡಲೇ ಮಾತನಾಡಜೇಕಾಗುತ್ತದೆ. ಸಭೆ 
ಯಲಿ ಮಾತನಾಡುವಾಗ ಅಧ್ಯಕರನ್ನೇ ಸಂಬೋಧಿಸಿ ಅವರ ಮೂಲಕೆ ಉಳಿದವರೊಡನೆ 


ತ 


೧೧ 
ಮಾತಾಡಬೇಕೆ.. ಇದು ಸಚಿನ ಪ್ರಮುಖ ನಿಯಮ. 


ಧಾಷಣ ಕಲೆ | 

| ದುತನಕ ಮಾತಿಗೆ ಸಂಬಂಧಿಸಿದ, ಸಭೆ ಭಾಷಣಗಳಿಗೆ ಸಂಬಂಧಿಸಿದ ಅನೇಕ 
ವಿಚಾರಗಳನ್ನು ಗಮನಿಸಿದ್ದಾಯಿತು. ಇಲ್ಲೆಲ್ಲ ಅನೇಕ ವಿಚಾರಗಳು ಬಂದಿದ್ದರೂ 
ಸಂಗ್ರಹವಾಗಿ ಕೆಲವೆ ಅಂಶಗಳನ್ನ ಪುನಃ ಗಮನಿಸಬೇಕಾಗಿದೆ. ಭಾಷಣ ಕರೆಯಲ್ಲಿ 
ಚ ಓಶಸ್ಸು ಗಳಿಸಲಾ ಅವ್ರು ಆರಾ ಅತ್ಯಗಶ್ಯ. ಭಾಷಣಕಾರನು ಹಿಂದೆ ಹೇಳಿದ 
; ುನ''ನ ಗುಣಗಳನ್ನು ಶೊಂದಿರಬಾರೆದು, “ಪಾಶೆಕೋತ್ತಮ”'ನ ಗುಣ 


*“ಪಾಠಕಾಧಮನ''ನ 
ಳನ್ನು ಹೊಂದಿರಬೇಕು. ವಾಗ್ದೋಷಗಳಿಂದ ಮುಕ್ತನಾಗಿರಬೇಕು. ಇನ್ನು ಸಭೆಯ 
ಎದುರಿನಲ್ಲಿ ಶನ್ನ ನಿಲುವಿನ ಬಗ್ಗೆ ಗಮನವಿರಿಸಿಕೊಳ್ಳ ಬೇಕು. ಸ್ವಚ್ಛವಾದ ಉಡುಪು 
ಗತ್ಯ, ತನ್ನ ಕತ್ತು ಕೈಗಳನ್ನು ಅಗತ್ಯವಿದ್ದಾಗ ಮಾತುಗಳಿಗೆ ಮಿತವಾಗಿ ಬಳಸಿ 
ಕೊ ಕೈೌಪೆದ ಒಂದು ಕಲೆ. ಇದೇ ಹಾವಭಾವ ಸಹಿತ ಭಾಷಣ. ಇದು ಕಠಿಣ 
ಕರೆ. ಅಲ್ಲದೆ ಇಕಾರೆ ತನ್ನ ವ್ಯಕ್ತಿತ್ವದ ಪ್ರಭಾನ ಸಭಾಸದರ ಮೇಲೆ ಎಸ್ಟಿದೆ 
| ನಿಂ: ದನ್ನು ಸರಿಶೀಲಿಸಿಕೊಳ್ಳೆ ಬೇಕು. ಶಾನು ಮಾತನಾಡುವ ಉದ್ದೇಶ, ವೇಳೆ 


3 


೧೪೮ ಮಾನವಿಕ ಕರ್ಣಾಬಿಕ 


ಗಳನ್ನು ಸಂಪೂರ್ಣವಾಗಿ ತಿಳಿದಿರಬೇಕು. ಇದಕ್ಕಾಗಿ ಭಾಷಣಕಾರ ಕೆಲವು ಕೆಲಸ 


ಗಳನ್ನು ವೇದಿಕೆಗೆ ಬಂದೊಡನೆ ಮಾಡಿಕೊಳ್ಳ ಬೇಕು. 
ಸಭಾನೀಕ್ಷಣೆ 

ಭಾಷಣಕಾರನು ತನ್ನ ಸಭೆಯನ್ನು ವೀಕ್ಷಿಸಬೇಕು. ಅದರ ಗಾತ್ರ ದರ್ಜೆ, 
ಗುಣಗಳನ್ನು ಅರಿಯಬೇಕು. ಸಭೆಗೆ ಬಂದವರೆಲ್ಲರೂ ಭಾಷಣ ಕೇಳಲು, ಎಲ್ಲರ ಭಾಷಣ 
ಕೇಳಲು ಬಂದವರಾಗಿರುವುದಿಲ್ಲ. ಕೆಲವರ ಭಾಷಣ ಕೇಳಲು, ಇಲ್ಲವೇ ಗಲಭೆಯೆಬ್ಬಿ 
ಸಲು ಬಂದವರೂ ಇರುತ್ತಾರೆ. ಚಲನಚಿತ್ರ ತಾರೆಯರ, ರಾಜಕಾರಣಿಗಳ ಸಭೆಗಳೇ 
ಇವಕ್ಕೆ ಉದಾಹರಣೆ. ಆದ್ದರಿಂದ ಸಭೆಯನ್ನು ಅರಿತು ಮಾತನಾಡುವುದೇ ಭಾಷಣ 
ಕಲೆಯ ಬಹುದೊಡ್ಡ ಗುಟ್ಟ, ಅಲ್ಲದೆ ಭಾಷಣಕಾರನ ನೋಟ, ನಿಲುವು, ಗಾಂಭೀರ್ಯ 
ಶ್ರೋತೃಗಳ ಮೇಲೆ "ಸನ್ನೋಹಕತೆ'' ಬೀರಲು ಸಾಧ್ಯತೆಯಿದೆ. ಸಭಾವೀಕ್ಷಣೆಯಿಂದ 
ಸಭಾಧ್ಯಯನ ಮಾಡಿಕೊಳ್ಳುವ ಭಾಷಣಕಾರ ಸಭೆಯಲ್ಲಿರುವ ಬೇರೆ ಬೇರೆ ವಯಸ್ಸಿನ 
ಬೇಕಿ ಬೇರೆ ದರ್ಜೆಯ, (ಮಾನಸಿಕ) ಜನರಿಗೆ ಯಾವ ವಿಚಾರವನ್ನು ಎಷ್ಟೆಷ್ಟು 
ವಿಸ್ತರಿಸಿ, ಸಂಕ್ಷೇನಿಸ್ಕಿ ಉದಾಹರಿಸಿ, ಉತ್ರ್ರಕ್ಷಿಸಿ, ಪಾಂಡಿತ್ಯ ಪೂರ್ಣವಾಗಿ ಸರಳವಾಗಿ 


ಹೇಳಬೇಕೆಂಬುದನ್ನು ನಿರ್ಧರಿಸಿಕೊಳ್ಳಬೇಕು. ತಾನೆಷ್ಟು ಹೊತ್ತು ಮಾತಾಡ 
ಬೇಕೆಂದು ಅಧ್ಯಕ್ಷರಿಂದ ಆದೇಶ ಬಂದಿರುತ್ತದೋ ಅಷ್ಟೇ ಕಾಲ, ಮಿತಿಯಲ್ಲಿ ಮಾತ 


ನಾಡುವುದರ ಮೂಲಕ ವ್ಯವಸ್ಥಾಸಕರೊಂದಿಗೆ ಸಹಕರಿಸಬೇಕು. ತಾನು ಹೇಳಬೇಕಾದು 
ದನ್ನು ಬಿಡದೆ ಕ್ಲಿಸ್ತ ಅವಧಿಯಲ್ಲಿ ಮಾತನಾಡುವುದೇ «*ಕರೆ?ಘ, ಹಾಗಲ್ಲದಿದ್ದರ್ಕೆ «ಭಾಷ 
ಇದ ಕೊಲೆ''. ಇರುವ ಅವಧಿಗಿಂತ ಮೀರಿ- ಇನ್ನೊಂದು ಮಾತು ಹೇಳುತ್ತೇನೆ, ದಯ 
ನಿಟ್ಟು ಕೇಳಿ, ಸ್ವಲ್ಪವೇ ಇದೆ ಹೇಳಿ ಮುಗಿಸುತ್ತೇನೆ ಎಂದು ಬಲವಂತದಿಂದ ಜನರನ್ನು 
ಹಿಡಿದು ಕೂರಿಸುವುದು ಒಂದು ಸಾಮಾಜಿಕ ಅಪರಾಧವೇ ಸರಿ. ಕೆಲವು ಬಾರಿ ನಿರೀಕ್ಷಿಸಿದ್ದ 
ಕಿಂತ ಹೆಚ್ಚು ಮಾತಾಡಬೇಕಾಗಬಹುದು. ಆಗಲೂ ಭಾಷಣಕಾರರು ಸಿದ್ಧರಾಗಿರಬೇಕು. 
“ಭಾಷಣದ ಶೈಲಿಯು ಅದರ ಯಶಸ್ಸಿಗೆ ಅಷ್ಟೇ ಮುಖ್ಯ. ಒಬ್ಬರ ಶೈಲಿ ಧಾಟ 
ಯನ್ನು ಬೇರೆಯವರು ಅನುಕರಿಸುವೆದೂ ಉಂಟು. ಆದರೆ "ಸ್ಫಜನಶೀಲತೆ'ಯುಳ್ಳವರು 
ತಮ್ಮದೇ ಆದ ಶೈಲಿ, ಧಾಟಗಳನ್ನು ರೂಪಿಸಿಕೊಳ್ಳಬೇಕು. ಇದೇ ಭಾಷಣ ಕಲೆ 

ದೊಡ್ಡ ಅಂಶ. ಇಂದಿರಾಗಾಂಧಿಯವರು ಜನರನ್ನುದ್ದೇಶಿಸಿ ಭಾಷಣ ಮಾಡಿದಾಗಲೆಲ್ಲ 
ಕೊನೆಯಲ್ಲಿ «« ಜೈಹಿಂದ್‌? ಎಂದು ಕೂಗುವುದು, ಕೂಗಿಸುವುದು ಸಾಮಾನ್ಯ ಶ್ರೋತೃ 
ಗಳ ಆಕರ್ಷಣೆಗೆ ಒಳ್ಳೆಯ ಉದಾಹರಣೆ. ನಿರರ್ಗಳವಾಗಿ ಮಳೆಸುರಿದಂತೆ ಮಾತನಾಡು 
ವ್ರದು ಜನ್ಮತಃ ಪಡೆದ ಶಕ್ತಿಯೆಂದೇ ಕೆಲವರ ಅಭಿಪ್ರಾಯ, ಅಲ್ಲಿ ವಾಗ್ಧಾಹಿಗೆ ಬಿಡು 
ನಿಲ್ಲದ ಹಾಗೆ ಸದಸಂಪತ್ತಿನ ಬಳಕೆಯಾಗುತ್ತದೆ. ಹಾಗೆಯೇ ಭಾಷಣಮಾಡುವಾಗ 


ಮಾತಿನ ಕಲೆ ೧೯ 


ನಡುವೆ ನಡುವೆ ನಿಲ್ಲಿಸಿ ಅತ್ತಿತ್ತ ನೋಡುತ್ತ ಕೇಳುವವರಿರೆ ತಾವೇನು ಕೇಳಿದೆವು 
ಎಂಬುದರ ಬಗ್ಗೆ ವಿಚಾರಿಸಿಕೊಳ್ಳೆಲು ಅನಕಾಶ ಕೊಡುತ್ತಾ ಹಾ-ಹೂ, ಎನ್ನುತ 
ಹಾವ ಭಾವದಿಂದ ಅಂಗಾಂಗ ಕುಣಿಸುತ್ತ ಮಾತನಾಡುವುದೂ ಒಂದು ಶೈಲಿಯೇ. 
ನಗಿಸುತ್ತಾ, ಹಾಸ್ಯಸನ್ನಿವೇಶಗಳನ್ನೇ, ಕತ್ರೆ ಉಪಕತೆಗಳನ್ನೇ ಹೇಳುತ್ತಾ ಮಾತಾಡು 
ವ್ರೆದೂ ಒಂದು ಶೈಲ. ಗಾಂಭೀರ್ಯದಿಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂಕಿ-ಅಂಶದ 
ಆಧಾರಗಳನ್ನಿಡುತ್ತಾ ವಿಚಾರದಿಂದ ಸ್ವಲ್ಪವೂ ಹೊರಗೆ ಹೋಗದೆ ನಿರರ್ಗಳವಾಗಿ 
ಮಾತಾಡುವುದೂ ಒಂದು ಶೈಲಿಯೇ. ಸಭಿಕರಿಗೇ ಪ್ರಶ್ನೆ ಕೇಳುವಂತೆ ಪ್ರಶ್ನೋತ್ತರದಂತೆ 
ಮಾತಾಡುವುದೂ ಒಂದು ಶೈಲಿ. ಹೀಗೆ ಅನೇಕ ಶೈಲಿ, ರೀತಿ, ಧಾಟಗಳನ್ನು ಭಾಷಣ 
ದಲ್ಲಿ ಗುರುತಿಸಬಹುದು. ಆದರೆ ವಾದ್ರ ತರ್ಕಗಳನ್ನ ನಡೆಸುವಾಗ, ಸಾಕ್ಸ್ಯ್ಯಾಧಾರ 
ವನ್ನು ಬಳಸುವಾಗ, ಧ್ವನಿಯ ಏರಿಳಿತ ನಡೆಸುವಾಗ ಕಣ್ಣು, ಕ್ಸ, ಹುಬ್ಬು, ಕತ್ತುಗಳನ್ನು 
ಬಳಸಿಕೊಳ್ಳು ವಾಗ ಶೈಲಿಯು ಹಾಳಾಗದಂತೆ ಎಚ್ಚರ ವಹಿಸಲೇಬೇಕು. 


ಕ್ಯಾಸನ್ನನ ಸಲಹೆಗಳು 

ಭಾಷಣಕಲೆ ನಮ್ಮ ದೇಶಕ್ಕಿಂತ ಪಾಶ್ಚಿ ಮಾತ್ಯದೇಶೆಗಳಲ್ಲಿ ಹಿಂದೆಯೇ ಬೆಳವಣಿಗೆ 
ಯಾಗಿತ್ತು. ಗ್ರೀಸ್‌ನಲ್ಲಿ ಹಿಂದೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದ್ದಾಗ * ಭಾಷಣ '' 
ಒಂದು ಕಲೆಯಾಗಿ ಗುರುತಿಸಲ್ಪಟ್ಚಿತ್ತು. ಇಂಗ್ಲೆಂಡಿನ ಹೆಚ್‌. ಎನ್‌. ಕ್ಯಾಸನ್‌ 
ಎಂಬಾತ ಭಾಷಣ ಕಲೆಯ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿ ಅದಕ್ಕಾಗಿ 
ಶಾಲೆಗಳನ್ನೇ ನಡೆಸಿದಾತೆ. ಆತ ಪ್ರಕಟಿಸಿದ ಪ್ರೇಕ್ಷಕರು (Audience) ಎಂಬ 
ಹೊತ್ತಿಗೆಯಲ್ಲಿ ಭಾಷಣಕಾರರಿಗೆ ಕೆಲವು ಸಲಹೆ ನೀಡಿದ್ದಾನೆ. ಅವು ಯಾವುವೆಂದರೆ : 
೧) ಭಾಷಣಕಾರನಿಗೆ ಪ್ರೇಕ್ಷಕರು ಹತ್ತಿರವಾಗಿರಬೇಕು. ಮತ್ತು ಸಭಾಭವನದ ತುಂಬಾ 
ಜನರಿರಬೇಕು ಎನ್ನುತ್ತಾನೆ. ಅವನ ಹ್ಯೂಮನ್‌ ನೇಚರ್‌ ' ಎಂಬ ಪುಸ್ಮಕದಲ್ಲಿ 
ಮನುಷ್ಯನ ಮೂಲಭೂತ ಸ್ವಭಾವಗಳನ್ನು ಗುರುತಿಸಿದ್ದಾನೆ. ಭಾಷಣಕಾರರು ಜನರ 
ಸ್ವಭಾವಗಳನ್ನು ಅರಿತಿರುವುದು ಮುಖ್ಯ. ಆದ್ದರಿಂದ ಇವುಗಳನ್ನು ಗಮನಿಸಬಹುದಾಗಿದೆ. 
೨) ಪ್ರತಿಯೊಬ್ಬನೂ ಆಸೆಸಡುತ್ತಾನೆ. ಭಾವೆಕನಾಗಿದ್ದಾನೆ. ಭೀತಿಯುಳ್ಳವನಾಗಿದ್ದಾನೆ. 
ಅನುಕರಣಶೀಲನಾಗಿದ್ದಾನೆ. ನಂಬಿಕೆಯುಳ್ಳವನಾಗಿದ್ದಾ ನೆ. ಹವ್ಯಾಸಗಳುಳ್ಳೆ ವನಾಗಿ 
| ದ್ದಾನೆ. ಅಭ್ಯಾಸವೈಳ್ಳವನಾಗಿದ್ದಾನೆ ; ಯೋಚನಾಸಾಮರ್ಥ್ಯವಿರುವಾತ, ಬದಲಾಗುವ 
ಗುಣವಿರುವಾತ, ಹೊಗಳಿಕೆಯಿಂದ ಸುಪ್ರೀತ. ಸರರನ್ನು ಟೇಕಿಸಬಲ್ಲಾ ತ. ನಾಯಕರನ್ನು 
ಬಯೆಸುವಾತ, ಲೈಂಗಿಕೆ ಗುಣರಹಿತ, ಆದರ್ಶವಿರುವಾತ. ಹೀಗೆ ಹದಿನಾಲ್ಕು ಗುಣ 
ಗಳನ್ನು ಹೇಳುತ್ತಾ ಕೆ. 

ಕ್ಯಾಸನ್ಸ್ನನು ಇಂಗ್ಲಿ ಷ್‌ ಭಾಷಣಕಾರರಿಗೆ ಕೊಟ್ಟ ಕೆಲವು ಸಲಹೆಗಳನ್ನು ನಾವೂ 
ಗಮನಿಸಬಹುದಾಗಿದೆ. ಭಾಷಣಕಾರರು ಸಾಧ್ಯವಾದಷ್ಟು ಗ್ರಾಮ್ಯಸದಗಳನ್ನು ಬಳಸ 
ಬಾರದೆಂದೂ ಇದರಿಂದ ಭಾಷೆಯ ಬುಡವೇ ಸಡಿಲವಾಗುತ್ತ ಥೆ ಎಂದೂ ಹೇಳುತ್ತಾನೆ. 


೨೦ ಮಾನವಿಕ ಕರ್ಣಾಟಕ 


ಪ್ರಾಸಬದ್ಧ ಭಾಷೆಯಿಂದ ಸಮೂಹವನ್ನು ಆಕರ್ಷಿಸುವುದು. ಸುಲಭೆನೆನ್ನು ತ್ತಾನೆ. ಆಲ್ಲದೆ 
ಸಮೂಹದಲ್ಲಿ ಭಾಷಣಕಾರನೊಬ್ಬ ಎಂಬ ಭಾವನೆ ಬರುನಂತೆ ಮಾಡಬೇಕಾಗುತ್ತ ದೆ. 


ಸಭಾಕಂಪನ 

ಭಾಷಣಕಲೆಗೆ ದೊಡ್ಡ ಅಡಚಣೆ " ಸಭಾಕೆಂಸನ '. ಇದರ ಅನುಭವ ಒಮ್ಮೆ 
ಯಾದರೂ ಎಲ್ಲ ಭಾಷಣಕಾರರಿಗೂ ಆಗಿರುತ್ತದೆ. . ಸಭೆಯಲ್ಲಿ ನಿಂತಾಗ ಕೈ ಕಾಲು 
ನಡುಗುವುದು, ಗಂಟರೊಣಗುವುದ್ಕು ಕಣ್ಣು ಕತ್ತ ಲೆಗಟ್ಟುವ್ರೆದು, ಎಡೆಯಲ್ಲಿ ಡೆವಸನಿಸು 
ವುದು ಇವೆಲ್ಲಾ ಸಭಾಕಂಪನದ ಲಕ್ಷಣಗಳು. ಇದನ್ನು ಹೊೋಗಲಾಡಿಸಿಕೊಳ್ಳಲು 
ಧೈರ್ಯ, ಸ್ಕಿ ರಚಿತ್ತ, ಸತತ ಅಭ್ಯಾಸಗಳು ಬೇಕಾಗುತ್ತ ನೆ. ಕನ್ನಡಿಯೆದುರು ಸುತು 
ಮಾತನೌಡುವುದರಿಂದ ಸಭಾಕಂಪವವನ್ನು ತಡೆಯುವುದು ಸಾಧ್ಯವೆಂದು ಕೆಲವರೆ 
ಅಭಿಪ್ರಾಯ ಸತತವಾಗಿ ಭಾಷಣ ಮಾಡುವದರಿಂದ ಸಭಾಕಂಪನವನ್ನು ಕಳೆದುಕೊಳ್ಳೆ 
ಬಹುದು. ಶಾಲಾ ಕಾಸೇಜುಗಳಲ್ಲಿ ಚರ್ಚಾಸ್ಪರ್ಧೆ, ಭಾಷಣಸ್ಸರ್ಥೆಗಳನ್ನು ನಡೆಸುವುದು 
ಇಂತಹ ತಯಾರಿಗಾಗಿಯೇ. 


ಧ್ವನಿವರ್ಧಕ ಮತ್ತಿತರ ಉಪಕರಣಗಳು 


ಇಂದಿನ ದಿನಗಳಲ್ಲಿ « ಸಭೆ '' ಎಂದರೆ ಧ್ವನಿವರ್ಧಕ ಇರಸೇಬೇಕು. ಎಂಬ 
ಅನ್ಸಿಸಿಕೆ ಕಾಣಿಸುತ್ತಿದೆ. ಇದು ಭಾಷಣ ಮಾಡುವವರಿಗೂ, ಕೇಳುವನರಿಗೂ ಸಹಕಾರಿ. 
ಆದರೆ ಇವು ಸರಿಯಾಗಿಲ್ಲದಿದ್ದರೆ *ರಗಳೆ' ಎನ್ನಿಸುತ್ತದೆ. ಸಣ್ಣ ಸಭೆಗಳಲ್ಲಿ ಇವುಗಳನ್ನೂ 
ಬಳಸದಿರುನ್ರೆವೇ ಸೂಕ. ದೊಡ ಸಭೆಗಳಲ್ಲಿ ಇವು ಅತ್ಯಗತ್ಯ ತ್ಯ. ಹಾಗೆಯೇ. ಸಭಾವ್ಯವಸ್ಥೆ 
ಯಲ್ಲಿ ಕುರ್ಚಿ, ಮೇಜುಗಳಿಕೆಬಹುಡು ಇಲ್ಲವೆ ಬರಿಯ ನೆಲದ ಮೇಲೆ, ಹಾಸು ಚಾಪೆಗಳಲ್ಲಿ 
ನಡೆಯಬಹುಮು. ಮಾತುಗಾರರು ಎಲ್ಲಾ ರೀತಿಯ ವ್ಯವಸ್ಥೆಗೂ ಹೊಂದಿಕೊಳ್ಳಲು 
ಕಲಿಯಬೇಕಾಗುತ್ತದೆ. 


ಭಾಷಣಕಾರನ ನೈತಿಕ ಹೊಣೆಗಾರಿಕೆ 


ಇದುತನಕೆ ಭಾಷಣಕಾರರು. ಮಾತುಗಾರರು ಎದುರಿಸಬೇಕಾದ ಸಮಸ್ಯೆಗಳನ್ನು 
ನೋಡಿದ್ದಾಗಿದೆ. «« ಭಾಷಣ»? ಎಂಬುದನ್ನು." ವರ *ವನೆಂದೋ, ಪ್ರಯತ್ನದಿಂದ 
ನಡೆಯಬಹುದಾದೆ «« ಸಿದ್ದಿ” ಎಂದೋ ಒಪ್ಪಿಕೊಳ್ಳೋಣ. ಇದು ಮನುಷ್ಯನ 
ಕ್ಲೈಯಕ್ಲಿರುವ ಒಂದು ಅಸ್ತ್ರವೂ ಹೌದು ಎಂಬುದನ್ನು ಜ್ಞಾ ಸಕದಲ್ಲಿಡಜೀಕು. ಒಳ್ಳೆಯ 
ಮಾತುಗಾರಿಕೆಯಿಂದ ಪ್ರಯೋಜನವಾಗುವ ಹಾಗೆ ಕೆಟ್ಟ ಮಾತುಗಾರಿಕೆಯಿಂದ 
ಹಾನಿಯೊ ಉಂಟು, " ಭಾಷಣದ ಅಸ್ತ್ರವನ್ನು ದುರುಸಜೋಗಪಡಿಸಿಕೊಳ್ಳು ವುದೂ 
ಉಂಟು. 


ಮಾತಿನ ಕಲೆ ೨೧ 


ಭಾಷಣ ಸಮೂಹ ಸುಧಾರಣೆಗೆ, ಬದಲಾನಣೆಗೆ, ಪ್ರೆ ಜೋದನೆಗೆ ಬಳಸಬಹುದಾದ 
ಒಂದು ಮಾಧ್ಯಮ. ಅದ್ದರಿಂದ ಈ ಸಮೂಹ ಮಾಧ್ಯಮವನ್ನೇ ದುರುಪಯೋಗಪಡಿಸಿ 
ಕೊಳ್ಳುವುನು ಒಂದು ನೈತಿಕ ಅಸರಾಧನೆಂದು ಭಾಷಣಕಾರರು ಭಾವಿಸಬೇಕು. ಒಂದು 
ಸಭೆಯೆಂದಕೆ ಅನೇಕ ಜನರು ತಮ್ಮ ಕೆಲಸ ಕಾರ್ಯಗಳನ್ನು ತ್ಯಜಿಸಿ ಸಘಟತರಾಗು 

ತ್ತಾರೆ. ಅವರ ಹಣ, ಆಯುಷ್ಯ, ನೆಮ್ಮ ದಿಗಳನ್ನು ಸದ :ಸಯೋಗವಾಗುವಂತೆ ಮಾಡು 

ವುದು ಭಾಷಣಕಾರನ ಹೊಣೆ. ಕೆಟ್ಟ ನ ನಣಗಳಿಂದ ಯಾರಿಗೆ ತಾನೇ ಸಮಾಧಾನ 
ವಾದೀತು? ಇಂದು ಅನೇಕರು ಸೇರಿಸುತ್ತ ಕುನ ಸಚಿ, ಸಮೆ ೀಳನ, ್ಯಾಲಿಗಳಲ್ಲಿ 
ನಡೆಯುವ ಕನಿಷ್ಠ ದರ್ಜೆಯ ಭಾಷಣಗಳನ್ನು ವಿಚಾರಗಳನ್ನು ಕೋಡಗ ಖೇದವೆನ್ನಿಸು 
ತ್ತದೆ. ನಮ್ಮಲ್ಲಿ ಭಾ ಇಷಣಕಾರರಿಗೆ ವ್ಯವಸ್ಥಿತ ತರಬೇತಿ ಗ ಕ್ರಮ ಬಳಕೆಯಲ್ಲಿ 
ಸಾಕಷ್ಟಿಲ್ಲ. ನರದ ಮಹತ್ವ ತಿಳಿಯದ ಭಾಷಣಕಾರರೇ ಬಹಳ ಮಂದಿ. ಹೀಗಾಗಿ 
ಅನೇಕರ ' ಭಾಷಣನೆಂದರೆ ತ್ರೋತ್ಸ ಗಳಿಗೆ ಅಪಾರ ಹಿಂಸೆ. 

ನಮ್ಮ ಸಮಾಜದಲ್ಲಿ ವಕೀಲರು, ಅಧ್ಯಾಸಕರು, ಕಲಾನಿದರೂ ಮಾತುಗಾರರೇ. 
ಆದರೂ ಸಾರ್ವಜನಿಕ ಮುಖಂಡರ ಮಾತುಗಾರಿಕೆ ಇವರೆಲ್ಲರಿಗಿಂತ ಭಿನ್ನ. ಅನೇಕ 
ಮುಖಂಡರಿಗೆ ಮಾತೇ ಬಂಡವಾಳ; ಆದರೆ ಸರಿಯಾಗಿ ಯೋಚಿಸಿ ಮ 
ಮುಖಂಡರು ಅಸರೂಸ. ಮಾತಿನಕಲೆ ಸಿದ್ದಿಸಿದ ಅನೇಕ ನಾಯಕರು ರಾವಣಾಸುರ, 
ಭಸ್ಮಾಸುರ, ಹಿರಣ ಕ್ಕಪರಂತಾ ಗುತ್ತಿದ್ದಾರೆ. ಮೋಸದ ಮಾತುಗಳಿಂದ ಮರುಳು 
ತ ಮತನಡೆದ ಮುಖಂಡರಾಗಿ ಮುತ್ತೆ (ರಿ ಮದಿಸುವನರನ್ನು ಮರ್ದಿಸಲಾರದೆ 
ಸಮಾಜ ತೊಳಲಾಡುವ ಉದಾಹಕೆಣೆಗಳೂ. ಉಂಟು. ಆದ್ದರಿಂದ ಭಾಷಣಕಾರರಿಗೆ 
ಸಮಾಜದಲ್ಲಿ ಹೇಗೆ ಒಂದು ಗೌರವಸ್ಥಾನನಿದೆಯೋ, ಒಂದು ಶಕ್ರ ಯಿದೆಯೋ ಅದನ್ನು 
ಕಾಪಾಡಿಕೊಳ್ಳುವ ಮತ್ತು ಸಮಾಜಕ್ಕೆ ಹಾನಿತಟ್ಟಿದಾಗ ಜನರನ್ನು ಎಚ್ಚ ರಿಸುವ ಹೊಣೆ 
ಗಾರಿಕೆಯೂ ನ 

ನಮ್ಮ ಸಮಾಜದಲ್ಲಿ ಕೆಲವರನ್ನ  ಹರಕುಬಾಯಿ ''ಯನರೆಂದು ಜನ ಗುರುತಿಸು 
ವದನ್ನು ನೋಡಬಹುದು ಗಂಡಕಂಡವಕೊಡನೆ ಎಲ್ಲಾ ವಿಚಾರಗಳನ್ನು ಕುರಿತು ಮಾತ 
be ಈ ಬಿರುದಾಂಕಿತರಾಗುತ್ತಾರೆ. 

ಅನೇಕಬಾರಿ ಮಾತಿಗೊಂದು ವಸ್ತು ಬೇಕಾಗುತ್ತ ಡೆ. ಆಗ ಸಾಮಾಜಿಕ ನಿಚಾರೆ 
: ಗಳನ್ನು ಮಾತನಾಡಿದರೆ ತಸ್ಪೆಲ್ಲ. ಆದರೆ "ಅನೇಕರು ಸರರ ವೈಯಕ್ತಿಕ ನಿಚಾರಗಳೆನ್ನು 
ಸೂಕ, "ವಲದ ರೀತಿಯಲ್ಲಿ dE ಉಂಟು. ಇದರಿಂದ ಹಾನಿ ಸಂಭನಿಸು 
ತ್ತದೆ. ಇದನ್ನು ನೋಡಿಯೇ ಹರಿದಾಸರು" ಆಚಾರವಿಲ್ಲದ ನಾಲಗೆ ನಿನ್ನ ನೀಚ 
ಬುದ್ಧಿಯೆ ಬಿಡು “ನಾಲಗೆ: ಎಂದು ಹೇಳಿವರು. 

ಮಾತನಾಡುವಾಗ ದ್ವಂದ್ವಾರ್ಥ ಬರುವಂತೆ, ಅಡ್ಡಗೋಡೆಯ ಮೇಲಿನ ದೀಸ 
ದಂತೆ, ಮಾತಾಡುನು ದು ಹ: ಅದು ಕಲೆ, ಜಾಣೈ ಆದರಿಂದ ಲಾಭವೂ ಆಗ 
ಬಹುದು. ಆದರೆ ನಮ್ಮಲ್ಲಿ "ನಾಲಗೆ ಎರಡಲ್ಲ ಒಂದು.' “ ಎಲುಬಿಲ್ಲದ ನಾಲಗೆ ಹೇಗೆ 


೨೨ ಮಾನವಿಕ ಕರ್ಣೂಟಿಕ 


ಬೇಕೋ ಹಾಗೆ ಹೊರಳುತ್ತದೆ' ಎಂಬ ಮಾತೂ ಇದೆ. ಇದರ ಅರ್ಥ ಎಲ್ಲರಿಗೂ 

ಗೊತ್ತು. ಇದು ಮಾತಾಡುವವರ ಕೈತಿಕ ಸ್ಥಿ ಸತಿಯನ್ನು ಕುರಿತು ಹೇಳುವಂತಹುದು, ವ 

ಆದ್ದ ರಿಂದಲೇ ಉಪನಿಷತು ಸತ್ಯಂ. ವದ? "ಸತ್ಯವನ್ನೇ ಹೇಳು’ ಎಂದು ವಿಧಿಸುತ್ತ ಜಿ 
ಮಾತೆಂಬುದೇ ಮಂತ್ರ. ಅದೊಂಡು ಅಸ್ತ್ರ, ಅದನ್ನು ಸೂಕ್ತ ರೀತಿಯಲ್ಲಿ ಬಳಸಿ 


ಕೊಳ್ಳುವುದು ಮನುಷ್ಯನ ಹೊಣೆಯಾಗಿದೆ. 


'ಎಂ. ಎನ್‌. ವಿಜಯ ಕುಮಾರ್‌ 
ಫೆ. ವಾಸುದೇವಮೂರ್ತಿ 


ಕರ್ನಾಟಕದಲ್ಲಿ ರೇಷ್ಟಕ 


ಸಿ ಒಂದು ವಿಶ್ಲೇಷಣೆ 


ಮುನ್ನುಡಿ 

ಭಾರತದ ರೇಷ್ಮೆ ವ್ಯವಸಾಯದ ಭೂಪಟದಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನ 
ವನ್ನೇ ಸಡೆದಿಸೆ. ಹಿ ನೇರಳೆ ಮೂಲದ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕಕ್ಕೇ ಆಗ್ರ 
ಸ್ಥಾನೆ. ಒಂದು ie ಕೆಲವೆ ಕುಟುಂಬಗಳಿಗೆ ಹತ ಸೀಬುತನಾಗಿದ್ದು ಪ್ರ ಉದ್ಯಮ 
ಇಂದು ರಾಜ್ಯಾದ್ಯ ಂತ ವ ್ಯಾಪಿಸಿದೆ. 

ಹಿಸ್ಫನೇರಳೆ ಮೂಲದ ರೇಷ್ಮೆ ಬೆಳೆಯ ಮೂಲ ಬಹಳ ಪ್ರಾಚೀನವಾದುದು. 

ಹಲವ್ರೆ ಗಣ್ಯಿರ ಪ್ರ ಪ್ರಕಾರ «« ಮೈ ಸೂರು ಹುಲಿ '' ಎಂದು ಪ ಸ್ರ ಖ್ಯಾತನಾದ jae, ನ್‌ 

ದೊರೆಯು ಚೀನಾ ನೇಶದಿಂದ ಹಿಸ್‌ ನೇರಳೆ ಕಡ್ಡಿ ಹಾಗೂ ಮೊಟ್ಟೆ ಗಳನ್ನು ಸುಮಾರು 
200 ವರ್ಷಗಳ ಹಿಂದೆ ಆಮುಮು ಮಾಡಕೊಂಡು ಅತನ ಭುಟ್ಯದಲಿ ಇ. ಉದ್ಯಮವನ್ನು 
ಪ್ರಾರಂಭಿಸಿದನು. ಸೂಕ್ತವಾದಂತಹ ಹವಾಗುಣ, ಮಣ್ಣು, ಮಳೆ ಇತ್ಯಾದಿಗಳು ಈ 
ಬೆಳೆಯನ್ನು ಕೇವಲ ಇದು ಜಿಕೆ 1ಗಳಿಗೆ ಸೀಮಿತಗೊಳಸತು. ರೇಷ್ಮೆ ಯ ವೈವಿಧ್ಯತೆ 
ಹಾಗೂ pA ಸಂಸ್ಕ ತಿಯೆ ಹಿನ್ನೆ ಲೈ ಈ ಉದ್ಯಮದ ಪ್ರ ಪ ಗತಿಗೆ ಅತಿಮಹತ್ವ ದ 
ಕಾರಣ. 


ಉತ್ಪಾದನೆ 

ಸ ಇಡೀ ಭಾರೆತದಸ್ಲೇ ಉತ್ಪಾ ದನೆ ಆಗುವ ರೇಷೆ ಯೆ ಶೇಕಡಾ 57.12ರಷ್ಟು? 
ಕರ್ನಾಟಕದ ಉತ್ಪಾ ದಕೆಯಾಗುತಿ. ಡಿ. ಕೇವಲ ಐದು ಜಿಸ್ಲೆಗಳಿಗೆ ಮಾತ್ರ Et 
| ವಾಗಿದ್ದ ಈ ಉದ್ಯಮನೆ ನಿತ ಬ್ಯಾಂಕಿನ ದ್ರವ್ಯ ಸಹಾಯದಿಂದಾಗಿ? ಇಂದು ರಾಜ್ಯದ 
ಇತರೆ 9 ಜಿಳ್ಲಿ ಗಳಿಗೆ ವ್ಯಾಪಿಸಿ ಈ 9 ಜಿಲ್ಲೆಗಳಲ್ಲಿ ಸುಮೂರು 1,000 ಹೆಕ್ಟೆ "ರಿನಷ್ಟು 
ಜಮೀನನ್ನು "' ಹಸ್ಪನೇರಳೆ ಬೆಳೆಗಾಗಿ ಪರಿವರ್ತಿಸಲಾಗಿದೆ. ಇದಲ್ಲದೆ ತೆ ಮ ತಳ 
'ಗಳಿಂಬಾಗಿ4 ಹ ಅತಿ ಲಾಭದಾಯಕ ಉದ್ಯನುವಾಗಿದ್ದು ಅನೇಕ ರೀತಿಯಲ್ಲಿ ರಾಜ್ಯ 
ದ Ml ಉದ್ಯೋಗ ಕಲ್ಪಿಸಿಕೊಟ್ಟಿದೆ. ರೇಷ್ಮೆ ಸದಾರ್ಥಗಳ ರ್ರಿ 


೨೪ ಮಾನವಿಕ ಕರ್ಣಾಟಕ 


ನಿಂದಾಗಿ ವಿದೇಶಿ ವಿನಿಮಯಗಳಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಬದುಕಿನ ಒಂದು 
ಆಧಾರ ಕಲ್ಪಿಸಿಕೊಟ್ಟಿದೆ. 14 ಜಿಳ್ನಿಗಳ ಸುಮಾರು 6,3285 ಹಳ್ಳಿಗಳಲ್ಲಿ 2 ಲಕ್ಷಕ್ಕೂ 
ಅಧಿಕ ರ್ಫೆತ ಕುಟುಂಬದವರು ತಯಾರಿಸುತ್ತಿರುವ ರೇಷ್ಮೆಗೂಡು ಹಾಗೂ ರೇಷ್ಮೆ ನೂಲಿನ 
ಉತ್ಪಾದನೆ ಸುಮಾರು 40,519 ಹಾಗೂ 2,699 ಮೆಟ್ರಿಕ್‌ ಟನ್ನು ದಾಟಿಡಿ. 
ಜಿಲ್ಲಾವಾರು ಉತ್ಪಾದನೆಯ ಪ್ರಗತಿಯನ್ನು ಈ ಕಳಗಿನ ಪಟ್ಟಿಯಲ್ಲಿ ತೋರಿಸಲಾಗಿದೆ. 


ಕರ್ನಾಟಕದಲ್ಲಿ ಜಿಲ್ಲಾವಾರು ರೇಷ್ಮೆಗೂಡು ಹಾಗೂ ನೂಲಿನ ಉತ್ಪಾದನೆ 


1979-80 

ರ್ನ ಇ 

ly ದ್ದ 

p35 ಗ ಬ 1 ಕ B 

Sp REE GS 

ಜವ) kK ಇ" ಬಾಡ) ಇ ವಡ 

ಕೆತ್ತಿ ಸ ಟ್ರ ಸತ್‌ಾ 

] 2 3 4 5 6 

ಸಾಂಸ್ರೆದಾಯಿಕ : 
ಮೈಸೂರು 17,361 4285 846.00 31.34 20.52 
ಕೋಲಾರ 7124 17.58 594.20 22.02 12.00 
ಬೆಂಗಳೂರು 01009 14.83 404.10 14.97 14.87 
ಮಂಡ್ಯ 3,549 8.76 20710 7.67 17.15 
ತುಮಕೂರು 692 1-71 69.20 2.56 10.10 
ಒಟ್ಟು 34,735 85.73 2,120.60 78.56 
ಸಾಂಪ್ರದಾಯಿಕವಲ್ಲದ ; 
ಬಿಜಾಪುರ - 1016 2.51 10160 3-76 10-00 
ಬಳ್ಳಾರಿ 502 1.24 50.20 1.86 10.00 
ಬೀದರ್‌ 160 0.39 16.00 0.59 10.00 
ಚಿತ್ರದುರ್ಗ 15028 254 10280 3.82 10.00 
ಧಾರವಾಡ 342 0.84 3420 1.27 10.00 


ಗುಲ್ಬರ್ಗ 180... 044 1800 0.67 10.00 


ಕರ್ನಾಟಕದಲ್ಲಿ ರೇಸ್ಮೆಕೃಷಿ-ಒಂದು ವಿಶ್ಲೇಷಣೆ ೨೫ 


—— 


1 2 3 4 5 6 
ಹಾಸನ 753 1.86 75.30 2.9 10.00 
ರಾಯಚೂರು... 1,036 256 10360 3.84 1000 
ಶಿನಮೊಗ್ಗ 767 1.89. 7670 284 10.00 
ಒಟ್ಟ 5,784 1427 578.40 244 
ಒಟ್ಟು 40,519 100.00 2,699.00 100.00 13-60 


ಮೂಲ: ರೇಷ್ಮೆ ಇಲಾಖೆಯ ದಾಖಸೆಗಳಿಂದ. 


ಮೇಲಿನ ಪಟ್ಟಿಯಲ್ಲಿ ತೋರಿಸಿರುವಂತೆ ಶೇಕಡಾ 85.73 ರಷ್ಟು ರೇಷ್ಮೆ ಗೂಡಿನ 
ಉತ್ಪಾದನೆ ಸಾಂಪ್ರದಾಯಿಕ ಜಿಸ್ಲೆಗಳಿಗೆ ಸೀಮಿತವಾಗಿದೆ. ಅದರಲ್ಲೂ ಮೈಸೂರು, 
'ಹೋಲಾರ. ಹಾಗೂ ಬೆಂಗಳೂರು ಜಿಸ್ಲೆಗಳ ಕೊಡುಗೆ ಗಮನಾರ್ಹ. ಆದರೆ ಇಲ್ಲಿಯ 
"ಶೇಕಡಾವಾರು ಉತ್ಪನ್ನ6 ಹೊಸ ಜಿಸ್ಲಿಗಳಲ್ಲಿ ಕಂಡು ಬರುವಷ್ಟು ಇಲ್ಲ. ಸಾಂಪ್ರದಾಯಿಕ 
ಚಿ ಗಳಲ್ಲಿ ಉಸಯೋಗಿಸಲಿರುವ “ಸಿನೀಚಿ” ತಳಿಯೇ ಈ ಪರಿಸ್ಥಿತಿಗೆ ಕಾರಣ. 
ಸ್ಪನ್‌ ನೂಲು ಮತ್ತು ನಾಯೆಲ” ನೂಲಿನ ಪರಿಸ್ಥಿತಿ 

ಇದಲ್ಲದೆ 1979ರಲ್ಲಿ ಸುಮಾರು 43.000 ಕರೋ ಸ್ಪನ್‌ ನೂಲು ಮತ್ತು 
33,000 ಕಿಲೋ ವಾಯಿಲ್‌ ನೂಲು ಸಂಘಟತ ಮಿಲ್ಲುಗಳಲ್ಲಿ ಉತ್ಪಾದಿಸ 
ಲಾಗುತ್ತಿತ್ತು. ಇತೀ ಚಿನ ವರ್ಷಗಳಲ್ಲಿ ರೇಷ್ಮೆ ಕೃಷಿ ಪ್ರದೇಶೆಗಳಲ್ಲಿ ಒಟ್ಟಾರೆ ಉತ್ಪಾ 
ದನೆಯಲ್ಲದೆ ಎಕರೆವಾರು ಉತ್ಪತ್ತಿ ಸತತವಾಗಿ ಹೆಚ್ಚುತ್ತಿದೆ. ಈ ಅಂಶವನ್ನು ಕೆಳಗಿನ 
ಪಟ್ಟಿಯಲ್ಲಿ ಕಾಣಬಹುದು. 

ಪಟ್ಟ-ಬ 
ಕರ್ನಾಟಕದಲ್ಲಿ ರೇಷ್ಮೆ ಗೂಡು ಹಾಗೊ ನೂಲಿನ ಉತ್ಪಾದನೆ 
1961-62 ರಿಂದ 79-80 


ತಿ ಹೆಕ್ಟೇರಿಗೆ ಗೂಡಿನ ಇಳುವರಿ ಪ್ರತಿ ಹೆಕ್ಟೇರಿಗೆ ನೂಲಿನೆ ಇಳುವರಿ 


ಪ 
ರ್ಸ್‌ ಠ್‌ (ಕ. ಗ್ರಾಂ. ಗಳಲ್ಲಿ) (ಕಿ. ಗ್ರಾಂ" ಗಳಲ್ಲಿ) 
ಹ ನಾನಾನಾ 
1961-62 209 12 
1971-72 313 19 
1979-80 365 24 ಕ 
ಮೂಲ: 2... ರೇಷ್ಮೆ ಇಲಾಖೆಯ ವಾರ್ಷಿಕ ಆಡಳಿತ ವರದಿ, 1979-80 


೨೬ ಮಾನವಿಕ ಕರ್ಣೂಟಿಕೆ 


ಮೇಲಿನ ಸಟ್ಟಿಯನ್ನು ವಿಶ್ಲೇಷಿಸಿದಾಗ ಕಂಡು ಬರುವ ಪ್ರಮುಖ ಅಂಶವೆಂದರೆ 
1961-62ರಪ್ಲಿ ಒಂದು ಎಕರ ರಗೆ ಇದ್ದ 12 ಕಿ.ಗ್ರಾಂ ಉತ್ಪಾದನೆ 1979-80ರಲ್ಲಿ 24 
ಕೆ ಗ್ರಾಂಗೆ ಅಧಿಕಗೊಂಡಿದೆ. 

ಈ ಅ-ಶದಿಂದ ನಮಗೆ ತಿಳಿದು ಬರುವ ಮತ್ತೊ ಂದು ಅಂಶವೆಂದರೆ ರೇಷ್ಮೆ | 
ಉದ್ಯಮವ್ರ ಕೇವಲ ಕಾಲಹರಣಕ್ಕೆ ಮಾತ್ರ ಮಾಡುವುದಲ್ಲದೆ ಪೂರ್ಣ ಉದ್ಯಮವಾಗಿ 


ಮಾರ್ಪೆ ಟ್ಫದೆ ಎನ್ನು ವದು. 


ಉದ್ಯೋಗಾವಕಾಶ 

ನಿರುದ್ಯೊ ಗೆ ಸಮಸ್ಯೆ ಯು ಇತ್ತೀಚಿನ ಸಮಸ್ಯೆಯಲ್ಲ. ಇದು ಹಲವಾರು ವರ್ಷ 
ಗಳಿಂದ ಪ್ರಸಂಚಾದ್ಯಂತ ಸಸರಿಸುತ್ತಿ ಕುವ ಹಾಗೂ ಬೆಳೆಯುತ್ತಿರುವ ವಿಷ ಜಂತು. ಇದ 
ರಲ್ಲಿ ಕರ್ನಾಟಕದ ಪಾಲು ಕಡಿಮೆ ಏನಿಲ್ಲ. ನಿರುದ್ಯೋಗ ಸಮಸ್ಯೆ ನಮ್ಮ ರಾಜ್ಯದ 
ಆರ್ಥಿಕ ಸಾಮಾಜಿಕ, ಹಾಗೂ ಕ್ರೈ ತಿಕ ನತೌಲ್ಯಗಳ ಮೇಲೆ ಸ್ವಲ್ಪ ಮಟ್ಟಿ ನ ದುಪ್ಪರಿಣಾ 
ಮನನ್ನು ಬೀರಿದೆ. ಇದನ್ನು ತಡೆಗಟ್ಟ ಲು ಅಥವಾ ನಿವಾರಿಸಲು ME ಏಕ್ಳೆಕ 
ಮಾರ್ಗವೆಂದ ರೆ. ಗೃಹ ಹಾಗೂ ಸಣ್ಣ ಕೈಗಾರಿಕೆಗಳ ಸ್ಥಾಸನೆ. ಇತ್ತೀಚಿನ ವರ್ಷ 
ಗಳಲ್ಲಿ ರೇಷೆ ಕ್ಕೆ ಉದ್ಯಮವು ಒಂದು ಜನ್ರ ಯಗ ಹೆ ಕೈಗಾರಿಕೆಯಾಗಿ ಬೆಳೆದಿದೆ. ಈ 
ರೀತಿಯಲ್ಲಿ ಕರ್ನಾಟಕ ಸರ್ಕಾರವು ರೇಷ್ಮೆ ಕೃಷಿಯನ್ನು ಸುಮಾರು 6,328 ಹಳ್ಳಿ 
ಗಳಲ್ಲಿ ಜನಪ್ರಿಯವನ್ನಾಗಿ ಮಾಡಿದೆ. ಇದರಿಂದಾಗಿ ಸುಮಾರು 24.06 ಲಕ್ಷ 
ಜನರಿಗೆ ಉವ್ಯೋಗಾನಕಾಶ ದೊರಕಿದೆ. ಇದರಲ್ಲಿ ಶೇಕಡಾ 35 ಹಿಂದುಳಿದ ವರ್ಗ 
ಗಳಿಗೆ ಸೇರಿದ ಜನರಿದ್ದಾರೆ. 

ರೇಷೆ ಕೃಷಿಯು ಗೃಹ ಕೈಗಾರಿಕೆಯ ವ್ಯಾಪ್ತಿಗೆ ಒಳಪಡುತ್ತದೆ. ಇದು ನಿರೈ 
ದ್ಯೋಗ ಸಮಸ್ಯೆ ನಿವಾರಣೆಯ ಸಾಧನವೂ ಅಲ್ಲದೆ ನಮ್ಮ ರಾಜ್ಯದ ರೈತ ಕುಟುಂಬ 
ಗಳಿಗೆ ಆಧಿನ ಹಣಗಳಿಕೆಯ ಒಂದು ಮಾರ್ಗವೂ ಆಗಿದೆ. 

ಸುಮಾರು 198 |ರ ಜನಗಣತಿಯ ಪ್ರಕಾರ ನಮ್ಮ ರಾಜ್ಯದಲ್ಲೆಲ್ಲಾ ಐದು ಜನರಿ 
ರುನ ಒಂದು ರ್ಳ ಕುಟುಂಬನ ಒಂದು ವರ್ಷದಲ್ಲಿ ಸರಾಸರಿ | 30 ರಿಂದ 190 ದಿವಸ 
ಸೈನಸಾಯಕ್ಶೆ ಸಂಬಂಧಪಟ್ಟ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಉಳಿದೆ ಸಮಯದಲ್ಲಿ 
ಪ್ರತಿಫಲನಿಲ್ಲನೆ ಕಾಲಹರಣ ಸ್‌ ಬದಲು ಹೆಚ್ಚು ವರಿ ಹಣಗಳಿಕೆಗಾಗಿ ಗೃಹ 
ಕೈಗಾರಿಕೆಯನ್ನು ಕೈಗೊಳ್ಳುವುದು ಸಮಂಜಸ. ಈ "'ಿಸೆಯಲ್ಲಿ ರೇಷ್ಮೆ ಕೃ ಹಿಯು 
ಒಂದು ಸಲೆ ಸ 


ರೇಷ್ಮೆ ಉದ್ಯಮ ಮತ್ತು ಉದ್ಯೋಗಾವಕಾಶಗಳು 


ಉದ್ಯೋಗಾನಕಾಶದ ದೃಷ್ಟಿಯಿಂದ ಕೇಷ್ಮೆ ಉದ್ಯಮವನ್ನು ನಾಲ್ಕು ವಿಭಾಗ 
ಗಳಾಗಿ ವಿಂಗಡಿಸಬಹುದು. 


ಕರ್ನಾಟಕದಲ್ಲಿ ರೇಸ್ಮೆಕೃಸಿ-ಒಂದು ನಿಶ್ಲೇಷಣೆ ೨೭ 


ಅ) ರೇಷ್ಮೆ ಹುಳುಗಳ ಮೊಟ್ಟೆಯ ಉತ್ಪಾದನೆ ಹಾಗೂ ಬೆಳವಣಿಗೆ, ಮತ್ತು 
ಮೊಟ್ಟಿ ಕೇಂದ್ರ ಗಳ ಮೂಲಕ ಹೊಟ್ಟೀ ಯ ಉತಾ ಬದನೆಯನ್ನು ಕೈಗೊಳ್ಳು ವುದು, 

ಆ) ಹಿಸ್ಸ್‌ ನೇರಳೆ ಬೆಳೆ ಹಾ ತೆ ಹುಳು ಕೆ 

ಇ) ಹ ತೆಗೆಯುವುದು. ಈ ಕಾರ್ಯಚಟುವಟಿಕೆ ಕೊಳ್ಳೇಗಾಲ, 
ಕೋಲಾರ, ಶಿಡ್ಲಘಟ್ಟ, ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ, ಕನಕಪುರ 
ತಾಲ್ಲೂಕುಗಳಿಗೆ ಮಾತ್ರ ಸೀಮಿತವಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಒಡೆತನಗಳಲ್ಲಿ 
ಈ ಕಾರ್ಯಚಟುವಟಓಕೆ ನಡೆಯುತ್ತಿದೆ. 

ಈ) ಉಸೋತ್ಸನ್ನಗಳ ಉಪಯೋಗ --- ಉದಾಹರಣೆಗೆ ತಿರಸ್ಕೃತ ರೇನ್ಮೆ 7 
ಹಾಗೂ ಸತ್ತ ಹುಳು.8 ಎ 

ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಯಾಗುವ ಎಲ್ಲಾ ಉಪೋತ್ಸನ್ನಗಳನ್ನು ಶುದ್ಧೀ 
ಕರಿಸಲು ಸಾಧ್ಯೆವಿಲ್ಲದಿರುವುದರಿಂದ ಉಪೋತ್ಸನ್ನಗಳನ್ನು ರಫ್ತು, ಮಾಡಿ ನಿದೇಶೀ 


ವಿನಿಮಯವನ್ನು ಗಳಿಸಲಾಗುತ್ತಿ ದೆ. 


ಪಂಚವಾರ್ಷಿಕ ಯೋಜನೆಗಳೆಡಿಯೆ ಪ್ರಗತಿ 
5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು 5 ಲಕ್ಷ ನೂತನ ಹುದ್ದೆಗಳನ್ನು 


ಕಲ್ಪಿ ಸಲು ಯೋಜಿಸಲಾಗಿತ್ತು. ಆದರೆ ವಾಸ್ತವವಾಗಿ 6.23 ಲಕ್ಷ ಜನರಿಗೆ ಉದ್ಯೋಗಾ 


ವಕಾಶವನ್ನು ಕಲ್ಪ್ಬಿಸಿಕೊಡಲಾಯಿತು. 

ರೇ (ಪೈಯ ಉಪಯೋಗ ಶ್ರೀಮಂತಿಕೆಯ ಚಿನ್ಹೆ ಗೂ ಜೀವನ ಹ 
ಉನ್ನತ ಶ್ರೇಣಿಯನ್ನು ASS ಇದರ ಬೇಡಿಕೆ ಹೆಚ್ಚುತ್ತಿ ದೆ. ಈಪಸ 
ಯನ್ನು ಸುಧಾರಿಸಲು ಕೆಲವು ವರ್ಷಗಳ ಹಿಂದೆ ಕೃತಕ ರೇಷ್ಮೆಯನ್ನು ಕ: ಸ 
ಭತಿ ಬೆಲೆಗೆ ಮಾರಾಟ ಮಾಡಲಾಯಿತು. ತಾತ್ಕಾಲಿಕವಾಗಿ ಸಿವಾ ರೇಷ್ಮೆಗೆ 
ಬೇಡಿಕೆ. ಕುಸಿದರೂ ಮತ್ತೆ ನ್ಸೆಜ ಸಿರಿವಂತಿಕೆಯಿಂದಾಗಿ ತನ್ನ ಸ್ಥಾನವನ್ನು ಗಳಿಸಿದು 
ದಲ್ಲದೆ ವರ್ಷ್ನವರ್ಷ ತ ಹೆಚ್ಚಿಸಿಕೊಂಡಿತು. 

ಮೈಸೂರು ಪ್ರ ಪ್ರವಾಸಿಗರ ಬೀಡಾಗಿರುವುದರಿಂದ ಬಹುಮಂದಿ ಪ್ರವಾಸಿಗರು 


; ಮೈಸೂರು ರೇಷ್ಮೆ ನಕ ಹಾಗೂ ಉಡುಪುಗಳನ್ನು ಕೊಂಡೊಯ್ಯುತ್ತಾರೆ. ಜನರ 
ಸಾಮಾನ್ಯ ಜೀವನ ಮಟ್ಟ ಹೆಚ್ಚಿ ದಂತೆಲ್ಲಾ ರೇಷ್ಮೆ ಯ "ಬೇಡಿಕೆಯೂ ಹೆಚ್ಚು ವುದು ಸಹಜ. 


ರೇಷ್ಮೆ ಸೂ ಷ್ಟಿ ಧಂಸುಪುದರಿಂದಲೆ ತೆ ಜೀವನ ಮಟ್ಟ ಸುಧಾರಿಸಿಜೆಯೆಂದು ಅರ್ಥ. 
ಜಸ್ಪನೇರಳೆ ಕೃ ಸಿಗೆ ಬೇಕಾದಂತಹ ಹೆಚ್ಚಿನ ಒಸ್ಪ ನೇರಳೆ ಬೀಜ ಉತ್ಪಾದನೆ 
Kida ಉದ್ಯೋಗಾವಕಾಶವನ್ನು ಹೆಚ್ಚಿ ಸುವ ಸ ಇಧ್ಯತೆಯಿದೆ. ಜೊತೆಗೆ ಉಪ 
ವಸ್ತುಗಳ ತಯಾರಿಕೆ, ರೇಷ್ಮೆ ನೇಯ್ಗೆ, ಬಣ್ಣ ವಿನ್ಯಾಸ ಹಾಗೂ ರೇಷ್ಮೆ ಯ ಮಾರುಕಟಿ 
ಮುಂತಾದವುಗಳೂ ಸಹ ಉಸ್ಯೋಗಾವಕಾಶೆಗಳನ್ನು ಹಳ್ಳಿ ಸಭ ಸಿನಹತ್ಯತ RRS 


' ಇದಲ್ಲದೆ ನೀರಾನರಿ ಭಾವಿಗಳನ್ನು ತೋಡುವುದು, ಹುಳು ಸಾಕಾಣಿಕೆ ಗೃಹ 


ಡ್‌ 
ಫು 
11 


೨೮ ಮಾನವಿಕೆ ಕರ್ಣಾಟಕ 


ನಿರ್ಮಾಣ ಹಾಗೂ ರೇಷ್ಮೆ ಹುಳು ಸಾಕಾಣಿಕೆಯ ಸಲತರಣೆಗಳ ದುರಸ್ಕಿ ಹಾಗೂ 
ರಿಸೇರಿ, ರೇಷ್ಮೆ ಮಾಲು ತೆಗೆಯುವುದು, ಮಾರಾಟ ಮಾಡುವದು, ರೇಷ್ಮೆ ಸಂಶೋಧೆಕೆ 
ಇತ್ಯಾದಿಗಳಿಂದ ಉದ್ಯೋಗಾವಕಾಶಗಳು ವೃದ್ಧಿಸುತ್ತವೆ. 
ಸಾಂಪ್ರದಾಯಿಕವಾಗಿ ಕೀಷ್ಮೆ ಕೃಷಿಯನ್ನು ಬೇಸಾಯಕ್ಕೆ ಸಹಾಯೆಕರ ಉದ್ಯೋಗ 
ವಾಗಿ ನಡೆಸುತ್ತಿದ್ದಾರೆ. ಇದರಿಂದ ರೈತರಿಗೆ ಸಾಕಷ್ಟು ಹೆಚ್ಚಿ ನ ಆದಾಯ ಸಿಗುತ್ತದೆ. 
ರೇಷ್ಮೆ ಕೃಷಿಯು ಗೈತರಿಗೆ ನೀಡುವಷ್ಟು ಅನುಕೂಲಗಳನ್ನು ಬೇರಾವ ಗೃಹಕ್ಕೆ ಗಾ ' 
ರಿಕೆಯೂ ನೀಡಲಾರದು ಎಂಬ ಅಂಶ ಖಚಿತವಾಗಿ ತಿಳಿದುಬಂದಿದೆ. ಹಿಪ್ಪನೇರಳೆ ಕೃಷಿ ' 
ಹಾಗೂ ರೇಷ್ಮೆ ಹುಳು ಸಾಕಾಣಿಕೆ ಒಟ್ಟಿಗೆ ನಡೆಯುತ್ತವೆ. ಈ ಗೃಹ 
ಕ್ಸ ಗಾರಿಕೆಯಿಂದ ಗ್ರಾಮೀಣ ಮಹಿಳೆಯರಿಗೆ ತಮ್ಮ ವಿಶ್ರಾಂತಿ ವೇಳೆಯಲ್ಲಿ ದುಡಿಯಲು 
ಒಂದು ಅವಕಾಶವಾಗುತ್ತದೆ. ಇದಲ್ಲದೆ ಕೇಷ್ಮೆ ಕೃಷಿಯಿಂದ ಇನ್ನೂ ಹಲವಾರು ಉಪ 
ಯುಕೆ ವಿಭಾಗಗಳಲ್ಲಿ ಉದ್ಯೋಗಾವಕಾಶಗಳು ಲಭಿಸುತ್ತ ವೆ. ಉದಾ ; --1,000 
ಎಕರೆ ಜಮೀನನ್ನು ಮೊದಲನೆಯ ಬಾರಿಗೆ ರೇಷ್ಮೆ ಕೃಷಿಗೆ ಒಳಪಡಿಸುವುದಾದರೆ ಪ್ರತ್ಯಕ್ಷ 
ಹಾಗೂ ಪರೋಕ್ಷವಾಗಿ ಉದ್ಯೋಗಾವಕಾಶಗಳು ಉತ್ಪತ್ತಿಯಾಗುತ್ತವೆ. 

ಪ್ರತ್ಯಕ್ಷವಾಗಿ ಈ ಕೆಳಗಿನ ಚಟುವಟಿಕೆಗಳು ಉದ್ಯೋಗಾವಕಾಶಗಳನ್ನು ವೃದ್ಧಿ 
ಗೊಳಿಸುತ್ತವೆ. 

ಆ) ಹಿಪ್ಪನೇರಳೆ ಸಾಗುವಳಿ ಆ) ರೇಷ್ಮೆ ಮೊಟ್ಟೆಯ ಉತ್ಪಾದನೆ, ಇ) 
ರೇಷ್ಮೆ ಹುಳು ಸಾಕಾಣಿಕೆ, ಈ) ನೂಲು ತೆಗೆಯುವಿಕೆ, ಉ) ನೂಲು ಹೊಂದಾವಣಿ, 
ಉ) ಬಣ್ಣ ಕೆಟ್ಟುನಿಕೆ ಎ) ನೇಯ್ಗೆ ಏ) ಹಾಗೂ ಹಲವು ಹಂತಗಳಲ್ಲಿ ಮಾರಾಟ 
ಇದಲ್ಲನೆ ಉಪೋತ್ಸನ್ನಗಳ ಪರಿಷ್ಠರಣ ಹಾಗೂ ಮಾರಾಟ. ಪರೋಕ್ಷನಾದ ಅವಕಾಶ 
ಗಳು ಯಾವುವೆಂದರೆ : ಈ ಎಲ್ಲಾ ಹಂತಗಳಿಗೂ ಬೇಕಾಗುವ ಸಲಕರಣೆಗಳ ತಯಾ 
ರಿಕ್ಕೆ ವಿಮೆ, ಹಣ ಸಂಸ್ಥೆಗಳ ಹೆಚ್ಚಿನ ವಹಿವಾಟು, ತೆಂಗಿನ ನಾರಿನ ಉತ್ಪಾಹನೆಗಳಿಗೆ 
ಹೆಚ್ಚಿನ ಬೇಡಿಕೆ, ಹೆಚ್ಚಿನ ಚಂದ್ರಿಕೆ, ಬುಟ್ಟಿ ಇತ್ಯಾದಿಗಳ ಬೇಡಿಕ, ಇತ್ಯಾದಿ. 
ನಿರ್ಯಾತ 

ಕೇಂದ್ರ ಸರ್ಕಾರವು ಯಾವುದೇ ರೀತಿಯ ಕಟ್ಟಳೆಗಳನ್ನು ರೇಷ್ಮೆ ಉತ್ಪಾದನೆಗಳ 
ರಫ್ಲಿಗೆ ನಿಗದಿಪಡಿಸಿಲ್ಲ. ಕೇಂದ್ರ ರೇಷ್ಮೆ ಮಂಡಳಿಯ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟು 
8 ಸರ್ಟಿಫಿಕೇಟ್‌ ಸೆಂಟರುಗಳು ಆಯಾ ರಾಜ್ಯದ ಪ್ರಾದೇಶಿಕ ಸಂಸ್ಥೆಗಳಿಗೆ 
ನೋಂದಾಯಿಸಬ್ಬಟ್ಟಿದೆ. ಇಂತಹ ಒಂದು ಸಂಸ್ಥೆ ಕರ್ಣಾಟಕದ ರಾಜಧಾನಿಯಾದ 
ಬೆಂಗಳೂರು ನಗರದಲ್ಲಿದೆ. ಇಲ್ಲಿಂದ ಯಾವ ರಾಜ್ಯದ ನೇಕಾರರಾದರೂ ಸರಿಯೇ, ತಮ್ಮ 
ರಫ್ಲಿಗೆ ಅರ್ಹ ಪಟ್ಟಿ ಪಡೆದು ಯಾವ ಜೀಶಕ್ಕಾದರೂ ರೇಷ್ಮೆ ಸದಾರ್ಥವನ್ನು ರಫ್ತು 
ಮಾಡಬಹುದು. 

ಬೆಂಗಳೂರಿನ ಕಛೇರಿಯಿಂದ ಹಿಪ್ಪ ನೇರಳೆ ಮೂಲ ಹಾಗೂ ಇತರ ಕೇಷ್ಮೆ 
ಪದಾರ್ಥಗಳ ರಫ್ತಿನ ವಿವರಣೆಯನ್ನು ಕೆಳಗಿನ ಸಟ್ಟಿಯಲ್ಲಿ ತೋರಿಸಲಾಗಿದೆ. 


ಪಟ್ಟಿ-ಕ 
ರೇಷ್ಮೆ ಪದಾರ್ಥಗಳ ರಫ್ತಿನ ಆಶಯ (ಬೆಂಗಳೂರು ಸರ್ಜನಿಕೇಶನ್‌ ಸೆಂಟಿರ್‌ ಮಾತ್ರ) 


(ಪ್ರಮಾಣ ಲಕ್ಷ ಚ.ಮಾ. ನಲ್ಲಿ ಹಾಗೂ ಬೆಕೆ ರೂ. ಗಳಲ್ಲಿ) 
ಬಾ REELS ಾಾನಾಸ ತು 


i 


k ಹಿಸ್ಪನೇರಳೆ ಇ ಹಿಪ್ಪನೇರಳೆಯಲ್ಲದ್ದು ಒಟ್ಟಿ) 
(ಟಿಸ್ಪಾರ್‌) ಆ 
ಚಾ ಯ ಯೋ ಕನಾ TESTE 
ಶೇಕಡಾವಾರು ಶೇಕಡಾವಾರು ಶೇಕಡಾವಾರು 
ವರ್ಷ ಪಮಾಣ ಬೆಲೆ ಷೃಮಾಣ ಬೆ ಪ,ಮಾಣ ಬೆಲೆ 
ವಷ್‌ ಸಾಪೇಕ್ಷ ಪೆ N ಸಾಪೇಕ್ಷ ಲ ಸಾಪೇಕ್ಷ 


೫ ೨ ನಾಗಾ 


1978-79 11234 31234 100.00 0.261 10:07 100.00 11.495 32541 100.00 


(96.91) (3-09) (100-00) 

1978-80 12104 39745 264 0.073 3.27 6750 12-177 400.72 23.15 
(99.18) (0-82) (100.00) 

1980-81 13314 47545 11963 . 0-248 10.91 23309 13562 486.36 21.38 
(97.76) (2.24) (100-00) 


a ನಾಾಾನಾಾಾಾಾವಲಲಾರಾಾವನ ವಾಲಾ ಓ,ಾಾ ಸಾಶಾಪಾಣಾಣಾಕಾಗಾಾಗಗಾರಾರಕ್ಸ್‌ಾ್ಷ್ರ್ಸ್‌ 


——————————————— 


ಮೂಲ : ಕೇಂದ್ರ ರೇಷ್ಮೆ ಮಂದಲಿಯ ದಾಖಲೆಗಳಿಂದ. 


ಅ 


೩೦ ಮಾನವಿಕ ಕರ್ಣೂಟಿಕ 


ಈ ಸಟಿ ಸಿಯನ್ನು ವಿಶ್ಲೇಷಿಸಿದಾಗ ಈ ಅಂಶಗಳು ಕೆಂಡು ಬರುತ್ತವೆ: (ಅ) 
1980-81ರಲ್ಲಿ ಸವಾ 36 ಲಕ್ಷಗಳಷ್ಟು ರೇಷ್ಮೆ ಪದಾರ್ಥಗಳನ್ನು ರಫ್ತು 
ಮಾಡಲಾಯಿತು. ಈ ಸಂಖ್ಯೆ 1978-79ಕ್ಕಂತ ಶೇಕಡಾ 50ರಷ್ಟು ಅಧಿಕಾ 
(ಆ) ಹಿಪ್ಪ ನೇರಳೆ ಮೂಲದ ರೇಷ್ಮೆ ಪದಾರ್ಥಗಳು ವ್ಯಾಪಕವಾಗಿ ರಫ್ತು ಮಾಡಲ್ಪಟ್ಟಿವೆ, 
ಆದರೆ SR ಮೂರರಷ್ಟು ತಸ್ಸಾ ರ್‌" ಮೂಲದ ರೇಷ್ಮೆ ಪದಾರ್ಥಗಳನ್ನು ಮಾತ್ರ 
1980-81ರಲ್ಲಿ ರಫ್ತು, ನನಯ. 


ಪರಿಸಮಾಪ್ತಿ 

ಈ ಅಂಶಗಳಿಂದ ನಮಗೆ ತಿಳಿಯುವುದೇನೆಂದರೆ ಭಾರತ ದೇಶದ ರೇಷ್ಮೆ ಸದಾರ್ಥ 
ಗಳಿಗೆ 1978-79ರಿಂದ ಸತತವಾಗಿ ಬೇಡಿಕೆ ಹೆಚ್ಚುತ್ತಿ ದೆ. ರೇಷ್ಮೆಯ ವೈವಿಧ್ಯತೆ ಹಾಗೂ 
ಅದರ ಸಾಂಪ್ರದಾಯಿಕತೆ ಇದಕ್ಕೆ ಮುಖ್ಯ ಕಾರಣವೆಂದು ಹೇಳಬಹುದು. 

ಈ ಮೇಲಿನ ಎಲ್ಲಾ ಆಂಶಗಳಿಂದ ರೇಷೆ ಷ್ಸೈ ಕೃಷಿಯು ರೈತ ಕುಟುಂಬಗಳಿಗೆ ಸದು 
ದ್ಯೋಗವನ್ನು ಕಲ್ಪಿಸುವುದರ ಜೊತೆಗೆ ವಿರಾಮ ವೇಳೆಯನ್ನು ಆದಾಯದ ವೇಳೆಯನ್ನಾಗಿ 
ಮಾರ್ಸಡಿಸಲು ಸಹಕಂಸಿದೆ. ಅಲ್ಲದೆ, ನಮ್ಮ ದೇಶದ ಬೊಕ್ಕಸಕ್ಕೆ ನಿದೇಶಿ ವಿನಿಮಯ 
ವನ್ನು ಗಳಿಸಿಕೊಡುವ ಕಾಮಧೇನು ಮತ್ತು ಕ ವೃ ಕ್ಷವಾಗಿದೆ. 


ಅಡಿ ಟಪ್ಪಣಿಗಳು 


ಮೈ ಸೂರು) ಬೆಂಗಳೂರು, ತುಮಕೂರು, ಕೋಲಾರ ಮತ್ತು ವಂಂಡ್ಕ- 
ಸಿಲ್ಕ್‌ ಮನ್‌ ಕಂಪಾನಿಯನ್‌-1983, ಕೇಂದ್ರ ರೇಸ್ಮೆ ಮಂಡಳಿ, ಪುಟ 34. 
79.63 ಕೋಟ ಸಹಾಯ ವಿಶ್ವಬ್ಯಾಂಕಿನಿಂದ ರಾಜ್ಯದ ರೇಷ್ಮೆ ಅಭಿನೃದ್ಧಿಗೆ 
ದೊರೆತಿದೆ. 
ಎಂ-5 ಅಥವಾ ಕಣ್ವ-2. 
5. ಸ್ಟಾಟಿಸ್ಟಿಕಲ್‌ ಬಯನಿಯಲ್‌-1982. ಕೇಂದ್ರ ರೇಸ್ಮೆ ಮಂಡಳಿ, ಪುಟ-21. 
6. ಶೇಕಡಾವಾರು ಎಂದರೆ. 1 ಕಿಲೋ ರೇಷ್ಮೆ ನೂಲು ತೆಗೆಯಲು ಬೇಕಾಗುವ 
ಗೂಡಿನ ತೂಕ, 
ಪ್ರಸ್ತುತ ಚನ್ನಪಟ್ಟಿ ಇದಲ್ಲಿ ಒಂದು ಸರ್ಕಾರಿ ಸ್ಪನ್‌ ಸಿಲ್ಕ್‌ ಮಿಲ್ಲು ಇದೆ. 
ಮೈ ಸೂರಿನಲ್ಲಿ ಸತ್ತ ಹುಳುವಿನಿಂದ ಎಣ್ಣೆ ತೆಗೆಯುವ ಖಾಸಗಿ ಗಿರಣಿ ಒಂದಿದೆ. 


ವಿ. ಎನ್‌. ಶೇಷಗಿರಿರಾವ್‌ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ 


ಪ್ಲೇಟೋ ಮತ್ತು ಅರಿಸ್ಟಾ ಟ್‌ 


೧ 


ಪ್ಲೇಟೋ (ಸುಮಾರು ಕ್ರಿ.ಪೂ. 427-ಕ್ರಿ.ಪೂ. 347) ಜಗತ್ಪ್ರಸಿದ್ಧ ತತ್ವಜ್ಞ 
ನಾಗಿದ್ದಾನೆ. ಅನನು ಅಥೆನ್ಸಿನಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನುಂಟುಮಾಡಿದ ಸ ಸಾಕ್ರಟೀಸನ 
ಪಟ್ಟ ಪಿಸ ಮ. ಅನನು ಮೇಧಾನಿ ತಾರ್ಕಿಕನೂ ಅಸಾಧಾರಣ ರಾಜನೀತಿ 
ಕುಶ ನ ಆಗಿದ್ದನು. ಸಂಗೀತ, ಸಾಹಿತ್ಯ, ಚಿತ್ರಕತೆ ಮುಂತಾದ ಶಾಸ್ತ್ರಗಳಲ್ಲಿ ಅವನಿಗೆ 
ಆಳವಾದ ಸಾಂಡಿತ ವಿತ್ತು F ವಿದ್ಯಾಸಕ್ಷಪಾತಿಯಾಗಿದ್ದ ಆವನು «ದಿ ಅಕೆಡಮಿ? 
ಎಂಬ ಶಾಶೆಯನ್ನು ಸಚಿನ ವಿದ್ಯಾರ್ಥಿಗಳಿಗೆ ಗಣಿತಶಾಸ್ತ್ರ, ತತ್ವಶಾಸ್ತ್ರ, ಖಗೋಳ 
ಶಾಸ್ತ್ರ ಮುಂತಾದವ್ರೆಗಳನ್ನು ಬೋಧಿಸುತ್ತಿದ್ದ. ಅದು ತನ್ನೆಡೆಗೆ ಬಹಳ ಜನರನ್ನು 
ಆಕರ್ಷಿಸಿತು. ಯೂರೋಪಿನ " ಮೊಟ್ಟ ಮೊದಲನೆಯ ವಿಶ್ವವಿದ್ಯಾನಿಲಯ 'ನೆಂದೂ 
ಖ್ಯಾತಿಹೊಂದಿತು. 
ಜಗತ್ತಿನ ತಾತ್ತಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯವಸ್ಥಾ ಬದ್ಧವಾದ 
ತಾತ್ತಿ ಫೆ ಚಿಂತನೆ ಯನ್ನು ರೊಪಿಸಿದನನು ಪೆ ಪ್ಲೆ ri ಹೀಗೆಂದರೆ. ಅವನಿಗಿಂತ ಸಲು 
ಇದ್ದ ಚಿಂತಕರು ತತ್ವ ಡಿ ಸ್ತ್ರಕ್ಕೆ ಏನನ್ನೂ ಕೊಟಿ ಟ್ರ ಲ್ಲವೆಂದು ಅರ್ಥವಲ್ಲ. ಆವರು ತಮ್ಮ ದೇ 
ಆದ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ನರ ಚಿಂತನೆ ವ್ಯನಸ್ಥಾ ಬದ್ದ ಸಾಗರೆ, 
ge ಚಿಂತನ ಸಮೂಹವಾಗಿತ್ತು. ಅದು ಸುವ್ಯವಸ್ಥೆ ಗೊಂಡುದು ಪ್ಲೆ ಕೌ (ಟೋ 
ನ ಕೈಯಲ್ಲಿ ಯೇ. | 
ಪ್ಲೇಟೋವಿನ ತಾತ್ವಿ ಕ ಚಿಂತನೆ ತನಗಿಂತ ಮೊದಲು ಇದ್ದ ಎಲ್ಲಾ ತಾತ್ವಿ ಕರ 
ಗುಣಾಂಶೆಗಳೆನ್ನು ಹೀರಿಕೊಂಡು ಬೆಳೆದಿರುವಂಥದು. ಅವನ ಮೇಲೆ ಸೈಥಾಸೊರಾಸ್‌, 
ಪಾರ್ವಿನೈಡಿಸ್‌, ಹೆರಾಕ್ಸೈಟಿಸ್‌, ಸಾಕ್ರಟೀಸ್‌ ಮುಂತಾದ ತತ್ವಜ್ಞ ರ ಅಚ್ಚ ಳಿಯದ 
ಪ್ರಭಾವಿ. ಆದರೆ ಪ್ರೊ ಪ್ರಭಾವಗಳನ್ನು ಸಸವುಭುಕಕೊಗ ಸಮನ್ವಯ ಮಾಡಿಕ ದು 
' ಅನನ ಬುದ್ಧಿ ಸಾಮರ್ಥ್ಯ ವನ್ನು ಎತ್ತಿ ತೋರಿಸುತ್ತೆ ದೆ. ಅನನು ಅಸಲು ಚಿಂತಕ 
ನಾಗಿದ್ದನು. ಹಳೆಯದೆಲ್ಲ Kad ಕೈಯಲ್ಲಿ ಸರಿ ಪಕ್ಕೆ ನನೀನ ಚಿಂತನೆ ಎನಿಸಿಕೊಳ್ಳುತ್ತ ತದೆ. 


ಪಿತ ಮಾನನಿಕ ಕರ್ಣಾಟಕ 


ಪ್ಲೇಟೋ ಹುಟ್ಟಿನಿಂದಲೂ ಶ್ರಿ ಮಂತ್ರ ಮತಿಯಲ್ಲಿಯೂ ಶ್ರೀಮಂತನಾಗಿದ್ದನು, 
ಅನನು ಜನ್ಮ ನೆತ್ತಿ ಮ ಗ್ರೀಸ್‌ ದೇಶ ಅಪಾಯೆಕಾರಿಹಾದ ಬಿಕ್ಕಟ್ಟಿ ನಲ್ಲಿ ಸಿಕ್ಸಿಬಿದ್ದಿತ್ತು ತು. 
ಸಾಕ್ರಟೀಸನು ಜೀವಿಸಿದ “ಕಡೆಯ ಎಂಟು ವರುಷಗಳ ಅವಧಿಯವರೆಗೂ ಅವನ ನಶಟ 
ಸಂಬಂಧವಿತ್ತು. ಅವನು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಕ್ರೆಟೀಸನನ್ನು ಮಾದರಿಯಾಗಿ 
ಹೊಂದಿದ್ದನು. ಗುಲಾಮನೆಂದು ಮಾರಲು ಅನುವುಮಾಡಿಕೊಂಡಿದ್ದವಥಿಂದ ಅದೃಷ್ಟ 
ವಶಾತ್‌ ಪಾರಾದನು. 


೨ 

ಪ್ಲೇಟೋ ಬಹುದೊಡ್ಡ ಸಾಹಿತಿಯಾಗಿದ್ದನು. ತತ್ವಕ್ಕೆ ಸಾಹಿತ್ಯದ, ಕಾವ್ಯದ 

ರಂಗು ಕೊಟ್ಟು ಹೇಳುವ ಕಲೆ ಅನನಿಗೂ ಕರಗತವಾಗಿತ್ತು. ಅವನ ಬರಹಗಳೆಲ್ಲವೂ 
" ಸಂವಾದ ?" (Dialogue) ರೂಪದಲ್ಲಿವೆ. ಈ " ಸಂವಾದ 'ಗಳು ಹೆಸರೇ ಸೂಚಿಸು 
ವಂತೆ ಪ್ರಶ್ನೋತ್ತರ ರೂಪದಲ್ಲಿವೆ. ಜೀವನದ ಎಲ್ಲ ರಂಗಗಳ ಬಗ್ಗೆಯೂ ಅಲ್ಲಿ ಚರ್ಚೆ 
ಯಿದೆ. ಅವ್ರು, ಚರ್ಚಿಸದ ವಿಷಯಗಳಿಲ್ಲ ಎನ್ನಬಹುದು. ಅವುಗಳ ಶೈಲಿ ಸುಲಭವೂ 
ನೇರವೂ ಮನೋಹರವೂ ಆಗಿದೆ. ಅವ್ರೆ ಕಥಾರೂಪದಲ್ಲೂ ಇವೆ. ಅವುಗಳಲ್ಲಿ ಕಾರುಣ್ಯ, 
ಹಾಸ್ಯ, ಮಾರ್ದವ, ಗಾಂಭೀರ್ಯ ರಸಗಳು ಉಕ್ಕಿ ಹರಿಯುತ್ತವೆ. ವ್ಯಂಗ್ಯ, ವಿಡಂಬನೆ, 
ಪ್ರಹಸನ, ಕುತೂಹಲ, ಲಾವಣ್ಯ, ಉಲ್ಲಾಸ, ಚಿರಸ ರಣೀೇಯ ಅನುಭವಗಳ ಉಸ್ಲೇಖ 
ವಿವೆ ಸಂವಾದಗಳಲ್ಲಿ. ನಾಟಕರೂಸದಲ್ಲಿರುವ ಅವು ಉಸಪಸಮಾನ್ಕ ಸಂಜ್ಞೆ, ಸಂಕೇತ, 
ಪುರಾಣಕಥೆ, ರೂಪಕ ಕಥನ, ಪರಂಪರೆಯಾಗಿ ಬಂದ ನೊ ಮೂಲಕ ತತ್ವವನ್ನು 
ವಿವರಿಸುತ್ತವೆ. ಸಂವಾದಗಳನ್ನು * ಪಾಶ್ಚಾತ್ಯರ ಉಪನಿಷತ್ತುಗಳು? ಎಂದು ಕರೆಯು 
ವುದು ಅತಿಶಯೋಕ್ತಿಯಲ್ಲ. ಬಹುತೇಕ ಸುವಾದಗಳಲ್ಲಿ ಸಾಕ್ರಟೀಸ್‌ ಮುಖ್ಯಪಾತ್ರ 
ವಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ಲೇಟೋ ತನ್ನ ನಿಲುವನ್ನು ಸಾಕ್ರಟೀಸನ ಮುಖೇನ 
ಅಭಿವ್ಯಕ್ತಿ ಗೊಳಿಸುತ್ತಾ ತೆ ಒಬ್ಬಿ ನಲ್ಲಿ ಸಾಕ್ರ ಟೀಸ್‌ ಫೆ ಫ್ಲೇಟೋನಿನ ಮುಖವಾಣಿಯಾಗಿ 
ಸಾನೆ. ಈ ಸಂವಾದಗಳೇ ಸ್ಲೇಟೋವಿನ ತತ್ವ ಚಿಂತನೆಯ ಮೂಲಗ್ರಂಥಗಳಾಗಿನೆ. 
ಪ್ಲೇಟೋ ಬರೆದಿರುವ ಸಂವಾದಗಳನ್ನು ವ ಸಂಗದ ಅನುಕೊಲ ದೃಷ್ಟಿಯಿಂದಲೂ 
ಕಾಲದ ದೃಷ್ಠಿ ಸ್ಟಿಯಿಂದಲೂ ಮೂರು ಭಾಗಗಳನ್ನಾಗಿ ಮಾಡಬಹುದು. (i ) ಸ mk ಕ್ರಟೀಸನ 
ಮರಣ ಕಾ ಬದಲಿ ಅಂದರೆ ಪ್ಲೇಟೋನಿನ ತಾರುಣ್ಯದಲ್ಲಿ ಬರೆದ ಸಂವಾದಗಳು. ಇವು. 
ಪ್ಲೇಟೋವಿನ ಪ್ರಥಮ ಬರನಣಿಗೆಯಾಗಿವೆ. ಇವುಗಳನ್ನು * ಸೊಕ್ರಾಟಕ್‌ ಸಂವಾದ : 
ಗಳು ' ಎನ್ನಬಹುದು, ಅವುಗಳು ಯಾವುನೆಂದಕೆ:  ಚಾರ್ನಿಡೀಸ್‌, ಲೈಸಿಸ್‌, 
ಲ್ಯಾಚಿಸ್‌ ಹಿಪ್ಪಿ ಬಿಯಾಸ್‌ ಮೈನರ್‌, ಪ್ರೊಟಾಗೊರಾಸ್‌, ಗಾರ್ಜಿಯಾಸ್‌ Pre | 
ಸಿಂಪೋಸಿಯ್ಯ ಕ್ರೈಟೋ ಇತ್ಯಾದಿ. "ಚಾರ್ನಿಡೀಸ್‌ ' ಸಂವಾದದ ಚರ್ಚಾವಸು | 
ಮಿತ ನೃವಹಾರ. "ರೈಸಿಸ್‌' ಸ್ನೇಹಭಾನನನ್ನು ಕುರಿತದ್ದು. "ಲ್ಯಾಚಿಸ್‌' ಸ್ಟೈಯ್‌ . 
ವನ್ನು ಕುರಿತು ಚರ್ಚಿಸುತ್ತದೆ. "ಹಿಪ್ಬಿಯಾಸ್‌ ಮೈನರ್‌ ಉದ್ದೇಶಪೂರ್ವಕವಾದ 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ನ್ಲೇಟೋ ಮತ್ತು ಅರಿಸ್ಟಾಟಲ್‌ ಫ್ಲಿತ್ನಿ 


ಕೆಡುಕುತನವನ್ನು, «ಗಾರ್ಜಿಯಾಸ್‌ ಸ್ಲೇಟೋನಿನ «ಸಾರ್ವತ್ರಿಕ ಅಥವಾ ಸಾಮಾನ್ಯ 
ವಾಬ'ವನ್ನು ಕುರಿತು ವಿಶ್ಲೇಷಿಸುತ್ತವೆ. "ಫೀಡೊ' ಸಂವಾದದಲ್ಲಿ ಆತ್ಮದ ಅಮರತ್ವವನ್ನು 
ಸ್ಥಾಪಿಸುವ ವಾದಗಳಿವೆ. ಅದು ಸಾಕ್ರಟೀಸನ ಕೊನೆಯ ದಿನಗಳ ರಮಣೀಯ ನೋಟ 
ವನ್ನು ಓದುಗರಿಗೆ ನೀಡುತ್ತದೆ. “ಪ್ರೊಟಾಗೊರಾಸ್‌' ವಿಶಾಲವೂ ಅತ್ಯಂತ ಸಂಕೀರ್ಣ 
ವಾದುದೂ ಆಗಿದೆ. 

(11) ಸ್ಲೇಟೋ ದೇಶಸರ್ಯಟನೆ ಮಾಡುತ್ತಿದ್ದಾಗ ಬರೆದು ಮುಗಿಸಿದ ಸಂವಾದ 
ಗಳು. ಇವ್ರಗಳನ್ನು “ ಮೆಗಾರಿಕ್‌ » ಸಂವಾದಗಳೆನ್ನ ಬಹುದು. ಇವುಗಳಲ್ಲಿ ಸ್ಲೇಟೋ 
ತನ್ನ ಸ್ವಂತ ಚಿಂತನೆಯನ್ನು ರೂಪಿಸಿದ್ದಾನೆ. ಇವೆಗಳಲ್ಲಿ ಉಳಿದ ಸಂವಾದಗಳಿಗಿಂತ 
ಹೆಚ್ಚಾಗಿ ಅವನ ಅಸಲು ಬೆಳಿ ಎದ್ದು ಕಾಣುತ್ತದೆ. ಈ ಸಂವಾದಗಳು ಯಾನ್‌ವೆಂದರೆ : 
"ವಿ ಭಿಯಟಹೀಸ್‌', "ದಿ ಸೋಫಿಸ್ಟ್‌' "ಪಾರ್ಮಿನ್ಸೆ ಡಿಸ್‌' ಇತ್ಯಾದಿ. ಇನು ಅಂತಿಮ 
ಸತ್ಯವಾದ 'ಸಾರ್ವತ್ರಿಕಗಳು' ಅಥವಾ "ಸಾಮಾನ್ಯಗಳ' ಸ್ವರೂಸ, ಜಾ ನದ ಮೂಲ 
ಗಳನ್ನು ಕುರಿತು ಚರ್ಚಿಸುತ್ತವೆ. «ಸಾಮಾನ್ಯಗಳು? ತಮ್ಮದೇ ಆದ ಅಸ್ಥಿತ್ವವನ್ನು 
ಹೊಂದಿ, ತಮ್ಮದೇ ಆದ ಲೋಕದಲ್ಲಿ ವಿಹರಿಸುತ್ತಿರುತ್ತವೆ. ಅವ್ರೆ ಇಂದ್ರಿಯೆಗಳಿಗೆ 
ಎಟುಕುವುದಿಲ್ಲ ಎಂದು "ದಿ ಧಿಯಾಟಟೀಸ್‌' ಸಂವಾದ ಸಾರುತ್ತದೆ. "ಸಾಮಾನ್ಯ?ಗಳ 
ಪರಸ್ಪರ ಸಂಬಂಧೆನನ್ನು "ದಿ ಸೋಫಿಸ್ಟ್‌' ಸಂವಾದ ಚರ್ಚಿಸುತ್ತದೆ. «ಪಾರ್ಮಿನ್ಸೆ ಡಿಸ್‌' 
ಸಂವಾದದಲ್ಲಿ ತಾತ್ವಿಕವಾಗಿ ಗಹನವಾದ "ಸಾಮಾನ್ಯಗಳಿಗೂ "ಮೂರ್ತ ಪ್ರಸಂಚ'ಕ್ಕ್ಯೂ 
ಇರುವ ಸಂಬಂಧವನ್ನು ವಿಶ್ಲೇಷಿಸಲಾಗಿದೆ. 

(111) ಪ್ಲೇಟೋ ತನ್ನ ಜೇಶ ಪರ್ಯಟನೆ ಆದಮೇಲೆ ಬರೆದು. ಮುಗಿಸಿದ 
ಸಂವಾದಗಳು. ಇನ್ರೆಗಳನ್ನು “ ಪೈಥಾಗೊರಿಯೆನ್‌ » ಸಂವಾದಗಳೆನ್ನುವರು. ಸ್ಲೇಟೋ 
ವಿನ ಸರಿಪಕ್ತ ಚಿಂತನೆಯನ್ನು ಇನು ಪ್ರತಿನಿಧಿಸುತ್ತವೆ. ಇವುಗಳ ಮೇಲೆ ಪೈಥಾಗೊರಿ 
ಯನ್‌ ತಾತ್ವಿಕ ಚಿಂತನೆಯ ಪ್ರಭಾವ ಮುದ್ರೆಯಿದೆ. ಇವು ಸ್ಪಷ್ಟವಿರದೆ ಗೂಢಾರ್ಥ 
'ಗಳನ್ನು ಒಳಗೊಂಡಿವೆ. ಇವೆಗಳಲ್ಲಿ ಸ್ಲೇಟೋವಿನ "ಸಾಮಾನ್ಯ ಆಥವಾ "ಸಾರ್ವತ್ರಿಕ' 
ಸಿದ್ಧಾಂತ ಆಗೇ ಸಿದ್ಧವಾಗಿದೆಯೆಂದು ಭಾವಿಸಲಾಗಿದೆ. ಈ ಸಂವಾದಗಳು ಯಾವು 
ವೆಂದರೆ : "ಫೇಡ್ರಸ್‌' *ಬ್ಯಾಂಕ್ಸೆಟ್‌* ಫೈಲಿಬಸ್‌' "ಓಮೇಯಿಸ್‌? "ರಿಪಬ್ಲಿಕ್‌ 

' ಇತ್ಯಾದಿ. *ಫೇಡ್ರೆಸ್‌' ಮತ್ತು “ಬ್ಯಾಂಕ್ವೆಟ್‌ ಸಂವಾದಗಳು "ಪ್ರೇಮ' ಮತ್ತು "ಸತ್ಯ? 
',ಗಳ ಸ್ವರೂಪವನ್ನು ಕುರಿತು ಚರ್ಚಿಸುತ್ತವೆ. “ಹ್ರಿಲೀಬಸ್‌' ಶ್ರೇಯಸ್ಸನ್ನು ಪ್ರೇಯಸ್ಸಿ 
' ನಿಂದ ವಿಂಗಡಿಸುತ್ತದೆ. ಹಮೇಯಸ್‌' ಭೌತಿಕ ಪ್ರಪಂಚದ ರಚನೆ ಹಾಗೂ ಉತ್ಪತಿ, 
ಯನ್ನು ವಿಶ್ಲೆ ಹಿಸುತ್ತ ಜಿ? ಆದರ್ಶರಾಜ್ಯ? ಪ್ಲೆ ೇಟೋವಿನ ನೀತಿಶಾಸ್ತ್ರ ಮತ್ತು ರಾಜ 
' ನೀತಿ ಶಾಸ್ತ್ರಗಳ ಕೈಗನ್ನಡಿಯಾಗಿದೆ. ಅವನ ಕೊನೆಯ ಸಂವಾದಗಳಾದ “ರಾಜನೀತಿ 
ಕುಶಲ (The Statesman) ಮತ್ತು "ಶಾಸನಗಳು' (The Laws) 
| ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳ ಹೊಳೆಹನ್ನು ಹೊಂದಿವೆ. 


ಪಳ ಮಾನನಿಕ ಕರ್ಣಾಟಕ 


ಪ 


ಕ್ಸ್‌ ಫೆ ಟೋವಿನ ಪ್ರ ಕಾರ ತತ್ವ ಶಾಸ್ತ್ರದ ಗುರಿ ವಸ್ತು ಗಳ ಸಂಪೂರ್ಣ ಹಾಗೂ | 


ಯೆಥಾರ್ಥ ಜ್ಞಾನನನ್ನು ತರ್ಕಬುದ್ಧಿ ಯು, ಒಪ್ಪುವ ರೀತಿಯಲ್ಲಿ ನಿಚಾರಪೂರ್ಣವಾಗಿ 
ಇ 


ನೀಡುವುದಾಗಿದೆ. ಕೇ ಅದು ತಾತ್ವಿ ಕವೆನಿಸುವುದು. ತತ್ವ ಜ್ಞ ನ ಕರ್ತವ್ಯ ಪೂರ್ಣ ' 


ವಾದ ಯಥಾರ್ಥ ಜ್ಞಾ ನವನ್ನು OL ತನ್ನ ಅಸೆ pr ಳಿಗೆ MS 
ವಾಗಿರುವ [ದನ್ನ 2 “ಬುದ್ಧಿ ಯೆ ಕಸರತ್ತು ಅವನ ಬಂಡೆವಾಳ ; ಭಾವನೆಯಾಗಲೀ 


i. i 


pe (ಅಲ್ಲ. ಕಾಲ ನಿಕ ಊಹಾಪೋಹಗಳಿಂದ ಅನನು ಬಹಳೆ ದೂರನಿರ ' 
ಬೇಕು. ಕಲ್ಪನೆ, ಅತಿಶಯೋಕ್ತಿ ಯೆನ್ನು ಹೊಂದಿರುವುದು ಕವಿಯೆ ಮನೋಧರ್ಮ ; | 


ತತ್ವೈಜ್ಞಾ ನದಲ್ಲಿ. ತತ್ವಜ್ಞ ನ ಪ್ರಧಾನ was ಹೆರಿತವಾದ ಬುದ್ಧಿ (Reason); 


ಕಲ್ಪನೆಯಲ್ಲ. ಜವಾದ ಅರ್ಥದಲ್ಲಿ ತತ್ವಜ್ಞನು, ಕನಿಯೂ ಆಗಿರಲು ಸಾಧ್ಯವಿಲ್ಲ. 


ಹಾ ಲ ತನಿ ಎಂದಿಗೂ ತತ್ವಜ್ಞ ಜಿ ೨ ನಾಗಿರೆಲು “ಸಾಧ್ಯವಿಲ್ಲ ಎಂದು ಫೆ ಕ್ಲೇ ಟೋ ಬುದ್ಧಿಯೆ 


ಹೆಚ್ಚು ಗಾರಿಕೆಯನ್ನು ಪ್ರತಿಪಾದಿಸುತ್ತಾ, ನ. ಈ ಅರ್ಥದಲ್ಲಿಯೇ ಸ್ಲೇಟೋವನ್ನು 
"ಬೌದ್ಧಿ ತೆ ಚಕ್ರ ವರ್ತಿ” ಎಂದು ಕರಿಯುವುದು, 


೪ 
ಸ್ಲೇಟೋವಿನೆ ಜ್ಞಾನನಿಸಾಮಾಂಸೆ (Theory of Knowledge) : 


ಸ್ಲೇಟೋವಿನ ತಾತ್ವಿಕ ಚಿಂತನೆಗೆ ಆಧಾರಭೂತವಾಗಿ ಅವನ "ಸಾರ್ವತ್ರಿಕ" 


ಸಿದ್ಧಾ ತನಿ. ಒಂದು ರೀತಿಯಲ್ಲಿ ಅವನ ಚಿಂತನೆ ಈ ಸಿದ್ಧಾ ೦ತೆದಿಂದ ಹಿಂಜಿ ಹನ 
ಎಂದು ಹೇಳಬಹುದು. *ಸಾರ್ವತ್ರಿಕ ಸಿದ್ಧಾ ಂತ' ಅ ನೆ "ಜ್ಞಾ ನಮಾಮಾಂಸೆ'ಯೆ 
ಮೇಲೆ ನಿಂತಿಸೆ. ಜ್ಞಾ ನನಿಸಾಮಾಂಸೆಯನ್ನು “ವರಿಸಿದ ಅನಂತರ ಅವನ « ಸಾರ್ವತ್ರಿಕ 
ಸಿದ್ಧಾ ಂತಿವನ್ನು ಪರಿಶೀಲಿಸಬಹುದು. 
ಜ್ಞಾನ ನ ಎತತ 9 ಅದರೆ ಉಗಮಸ್ಥಾನ ಯಾನ್ರೆದು? ಅದನ್ನು ಪಡೆಯುವ 
ಮಾರ್ಗ ಯಾನದ 9 ಅದು ಹೇಗೆ ಸತ್ಯ? ಅಸತ್ಯ ವಾದ ಭ್ರಮೆಯಿಂದ ಚು ಹೇಗೆ 
ಭಿನ್ನವಾಗಿದೆ ಮುಂತಾದ ಜ್ಞಾ ಸಚ್‌ ಜೀತ. ಸಮಸ್ಯೆಗಳನ್ನು ಅವನು ಚರ್ಚಿಸು 
ತ್ತಾನೆ. 
ಸ್ಲೇಟೋವಿನ ಪ್ರಕಾರ ಇಂದ್ರಿಯ ಸಂವೇದನೆ ಜ್ಞಾನವಲ್ಲ. ವಸ್ತುಗಳಿಗೂ 
ಇಂದ್ರಿಯೆಗಳಿಗೂ ಸೆಂ. ಸರ್ಕನೇರ್ಶಡುತ್ರಡನ್ಕೆ € ಇಂದ್ರಿಯ ಸಂವೇದನೆ ಎನ್ನಬಹುದು. 
ಇದು ಕೇನಲ ಅನಿಸಿಕೆಯೇ (feeling) ಔರು ನಿಷೃಸ್ಟ ಜ್ಞಾ ನವಲ್ಲ. ಇಂದ್ರಿಯ 
ಜನ್ಯವಾದುಸಿಲ್ಲ ಕೇವಲ ತೋರಿಕೆ, ಸತ್ಯನಲ್ಲ. ಉದಾಹರಣೆಗೆ. ಒಬ್ಬ ವ್ಯಕ್ತಿ ನಮ್ಮ 
ಕಣ್ಣಿಗೆ (ಇಂದ್ರಿಯಗಳಿಗೆ) ಭೂತಾಕಾರದಂತೆ ಕಾಣಬಹುದು. ಆದರೆ ಸ್ವಲ್ಪ ) ಅವಧಿಯ 
ವಿನೇಚನೆಯಿಂದಲೇ ಆ ವ್ಯಕ್ತಿ ಭೂತವಲ್ಲ ಎಂದು ತಿಳಿದು೩ಹುದುು. RN 


ಇಂದ್ರಿಯಗಳಲ್ಲಿ ದೋಷನಿರಬಹುದಾದ ಸಾಧ್ಯತೆಯಿರುವುದರಿಂದ ಇಂದ್ರಿಯ ಜಪ್ಪು 


ಪ್ರಾಚೀನ ಪಾಶ್ಚಾತೈ ತಾತ್ವಿಕ ಚಿಂತನೆ-ಸ್ಲೇಟೋ ಮತ್ತು ಅರಿಸ್ಟಾಟಲ್‌ 4೫ 


ವಾದುದು ಶುದ್ಧಜ್ಞ್ಞಾನವೆಂದು ಹೇಳಲಾಗುನದಿಲ್ಲ. ಉದಾಹರಣೆಗೆ ಕಾಮಾ ರೋಗ 
ದಿಂದ ಬಳಲುತ್ತಿರುವವನ ಕಣ್ಣುಗಳಿಗೆ ಎಲ್ಲಾ ವಸ್ತುಗಳು ಹಳದಿಯಾಗಿ ತೋರುವುವು. 
ಇದು ಮಿಥ್ಯಾಜ್ಞಾನ, ತೋರಿಕೆ. ಅದಕ್ಕೆ ಬದಲಾಗಿ ವಸ್ತು "ಏಕೆ' ಮತ್ತು "ಕೇಗೆ' 
ಹಳದಿಯಾಗಿ ಶೋರುತ್ತದೆ ಎಂಬುದನ್ನು ಬುದ್ಧಿಯಿಂದ (Reason) ತಿಳಿಯುವುದೇ 
ಜ್ಞಾನವೆನಿಸುವುದು. ಪ್ರತಿಯೊಬ್ಬ ವ್ಯಕ್ತಿಗೂ ವಸ್ತು ಹೇಗೆ ಹೇಗೆ ಕೋರುತ್ತದೋ ಅದು 
ಹಾಗೆ ಹಾಗೆ ಸತ್ಯ ; ಎಲ್ಲರಿಗೂ ಸಮಾನವಾದ ಸಾರ್ವತ್ರಿಕ ಜ್ಞಾನ ಎಂಬುದಿಲ್ಲ ಎಂಬ 
ಸೋಫಿಸ್ಟರ ಜ್ಞಾನ ವಿವರಣೆಯನ್ನು ಪ್ಲೇಟೋ ಖಂಡಿಸುತ್ತಾನೆ. ಅನನ ಪ್ರಕಾರ 
ಇಂದ್ರಿಯಗಳಿಗೆ ಕಂಡಿದ್ದು ಕೇವಲ ತೋರಿಕೆ; ಬುದ್ಧಿಗೆ ಸಿ ರವಾದದು, ಬುದ್ದಿಬದ 

ಗ ಧೃ ಎ ದಧ ಧಿ 
ವಾದದ್ದು ಮಾತ್ರ ಸತ್ಯ; ಅದೇ ಯಥಾರ್ಥಜ್ಞಾನ. “ ಎಲ್ಲ ಜ್ಞಾನವೂ ಸರಿಕಲ್ಪನೆಗಳ 
(concepts) ಮೂಲಕ ಬಂದ ಜ್ಞಾನ ೫ ಎಂಬ ಸಾಕ್ರಟಬೀಸನ ಹೇಳಿಕೆಯನ್ನು ಪುಷ್ಟೀ 
ಕರಿಸುತ್ತಾನೆ. ಒಂದು ವರ್ಗಕ್ಕೆ ಸೇರಿದ ವಸ್ತುಗಳ ಸಮಾನಗುಣ ಯಾವುದೆಂದು ಬುದ್ಧಿ 
(Reason) ಅರಿಯುವುದನ್ನೇ ವಸ್ತು ಸ್ವರೂಪ ಅಥವಾ ಸರ್ವಸಮ್ಮತವಾದ ಸಾರ್ವತ್ರಿಕ 
ಜ್ಞಾನ ಎಂದು ಪ್ಲೇಟೋ ಸಾರುತ್ತಾನೆ. ಇಂದ್ರಿಯ ಸಂವೇದನೆಯಿಂದ ವಸ್ತುಸ್ವರೂಸ 


ಜಾನ ಹುಟ್ಟುವುದಿಲ್ಲ. ಈ ಅರ್ಥದಲ್ಲಿ ಇಂದ್ರಿಯ ಸಂವೇದನೆ ಜ್ಞಾನವಲ್ಲನೆಂದು 
ಇಂ ೧೧ ೧೧ ಇ ೧೧ 


ಟೋ ಸೋಫಿಸ Pa 
ಪ್ಲೇಟೋ ಸೋಫಿಸ್ಟರನ್ನು ವಿಮರ್ಶೆಗೊಳಸಡಿಸುತ್ತಾನೆ. 


ಜ್ಞಾ ನ ಎಂಬುದು ವ್ಯಕ್ತಿ ನಿಷ್ಕವಾದುದು, ವಸ್ತು ನಿಷ್ಕವಾದುದಲ್ಲ. ವ್ಯಕ್ತಿಯೇ ಎಲ್ಲ 
ವಿಷಯಗಳ ಮಾನದಂಡ, ವಸ್ತುವಲ್ಲ; ಪ್ರತಿಯೊಬ್ಬ ವ್ಯಕ್ತಿಗೆ ವಸ್ತು ಹೇಗೆ ಹೇಗೆ 
ಕಾಣುತ್ತದೋ ಅದೇ ಜ್ಞಾನ ಎನ್ನುವ ಸೋಫಿಸ್ಟರ ನಿಲುವಿನಿಂದಲೇ ಅವರ ವಾದವನ್ನು 
ಖಂಡಿಸಿ ಅಲ್ಲಗಳೆಯುತ್ತಾನೆ. "ಸೋಫಿಸ್ಟರ ಜ್ಞಾನ ಸಿದ್ಧಾಂತ ನನಗೆ ಸರಿಯೆಂದು ತೋರು 
ವುದಿಲ್ಲ ಎಂದು ಒಬ್ಬ ವ್ಯಕ್ತಿ ಹೇಳಿದರೆ ಆಗ ಸೋಸಿಸ್ಟರ ವಾದ (ಅದು ಜ್ಞಾನಕ್ಕೆ 
ಸಂಬಂಧಿಸಿದ್ದಾಗಿರಲಿ ಇಲ್ಲವೇ ವಸ್ತುಗಳ ಆಸ್ತಿ ತ್ವಕ್ಸೆ ಸಂಬಂಧಿಸಿದ್ದಾಗಿರಲಿ) ಹುರುಳಿಲ್ಲದ 
ಬಡಾಯಿಯಾಗಿ ಬಿದ್ದುಹೋಗುತ್ತದೆ. ಇದನ್ನು ಸೋಫಿಸ್ಟರು ತಮಗಿಷ್ಟವಿಲ್ಲದಿದ್ದರೂ 
ಒಪ್ಪಿಕೊಳ್ಳಲೇ ಬೇಕಾದ ಅನಿವಾರ್ಯ ಪ್ರಸಂಗ ಉಂಟಾಗುತ್ತದೆ. ಸರ್ವವೂ ವ್ಯಕ್ತಿ 


ನಿಷ್ಕ (subjective) ವಸ್ತುನಿಷ್ಠ (objective) ವಲ್ಲ ಎಂಬ ಅವರ ಪ್ರಒಲ ಪ್ರತಿ 


' ಫಾದನೆಯೇ ಇದಕ್ಕೆ ಕಾರಣ. ಹೀಗೆ ಅವರ ವಾದ ಅವರಿಗೇ ತಿರುಗುಬಾಣವಾಗಿ 


ಪರಿಣಮಿಸುತ್ತದೆ. ಹೀಗಾಗಿ ಸೋಸಿಸ್ಟರು, ಅಷ್ಟೇಕೆ, ಜ್ಞಾನಕ್ಕೆ ಬಾಹ್ಯ ಪ್ರಮಾಣ 


ಚ 
| 


ಯಾವುದೂ ಇಲ್ಲ ಎಂದು ಪ್ರತಿಪಾದಿಸುವ ಎಲ್ಲ ವಿಷಯವಾದಿ (Subjectivist )ಗಳೂ 
ತಮ್ಮ ವಾದವನ್ನು ತಾವೆ! ಕೈಯಾರೆ ಕೊಂದುಬಿಡುತ್ತಾರೆ. 

"ಜಾ ನ' ಇಂದ್ರಿಯ ಸಂವೇದನೆಯಲ್ಲ ಎಂದು ತೋರಿಸಿದ್ದಾಯಿತು. ಹಾಗಾದರೆ 
ಅದು "ಅಭಿಮತ' (ಅಭಿಪ್ರಾಯ ಅಥವಾ ನಂಬಿಕೆ-opinion or belief) ನೇ? 
ಪ್ಲೇಟೋ ಈ ಪ್ರಶ್ನೆಗೆ ಸಕಾರಾತ್ಮಕವಾದ ಉತ್ತರವನ್ನು ನೀಡಿದ್ದಾನೆ. ಜ್ಞಾನವು 


. ಅಭಿಮತ'ವಲ್ಲ. ಜ್ಞಾನಕ್ಕೂ ಅಭಿಮತಕ್ಕೂ ಅತ್ಯಂತೆ ಭೇದವಿದೆ ಎಂದು ಪ್ಲೇಟೋ 


ಶಹ ಮಾನನಿಕ ಕರ್ಣಾಟಕ 


ತನ್ನ ಜ್ಞಾ ನನಿಸಾಮಾಂಸೆಯೆನ್ನು ಪ್ರಾರಂಭಿಸುತ್ತಾನೆ. ಈ ಭೇದ ಅವನ ತಾತ್ವಿಕ 
ಚಿಂತನೆಯ ಕೇಂದ್ರ ಬಿಂದುವಾಗಿದೆ. ಜ್ಞಾನ ಮತ್ತು ಅಭಿಮತಗಳ ನಡುವೆ ಈ ಕೆಳಗೆ 
ಕಂಡೆ ವ್ಯತ್ಯಾಸಗಳಿವೆ : 

(1 "ಯುಕ್ತವಾದ ಅಭಿಪ್ರಾಯೆ'ಪೂ (1180! opinion) ಜ್ಞಾನನಲ್ಲ 
"ತಪ್ಪಾದ ಅಭಿಪ್ರಾಯ' (wrong opinion) ವೂ ಜ್ಞಾ ನವಲ್ಲ. ಯುಕ್ತ ಚಟ 
ಅಭಿಪ್ರಾಯ' ಕೇವಲ ಊಹಾ ಪೋಹ. ಕಾಕ . ಅದು ಸರಿತ ಜಸಿ 

ಉದಾಹರಣೆಗೆ "ಮೈ ಸೂರಿನ ಹೊರವಲಯದಲ್ಲಿ ನಾಳೆ ನಿಸರೀತ ಮಂಜು ಬೀಳಬಹುದು? 
ಎಂದು ಒಬ್ಬ ವ್ಯಕ್ತಿ ಕೇವಲ ಊಹೆಯಿಂದ, ಮಾತಿನ ಚಪಲದಿಂದ ಹೇಳಒಹುದು, 
ಹಾಗೆಯೇ ಶಸನ ಬೀಳಬಹುದು. ಆದರೂ ಅದು ಜ್ಞಾ ನ ಪೂರ್ವಕವಾದ ಹೇಳಿಕೆ 
ಯಲ್ಲ; ಜ್ಞಾನವಲ್ಲ ; ಅದು ಕೇವಲ ಆಕಸ್ಮಿ ಕ WEE. ಅದು ಜ್ಞಾ ನ 
ಪೂರ್ವಕನಾದ ಹೇಳಿಕೆಯಾಗಿದ್ದ ಕೆ ನಾಳೆ "ಹೇಗೆ? ಮತ್ತು "ಏಕೆ' ಮಂಜು ಆ ಅವರೂ 
ದಲ್ಲಿ ಬೀಳುತ್ತದೆಂದು ಸಕಾರಣವಾಗಿ ತೋರಿಸಬೇಕಾಗಿತ್ತು. ಈ ಅರ್ಥದಲ್ಲಿ, ಜ್ಞಾ ನ 
ವ ನಗಳ "ಏಕೆ? ಮತ್ತು "ಹೇಗೆ' ಎಂಬುದನ್ನು ವಿವರಿಸಬೇಕು. ಜ್ಞಾ ಸ ಸಂಪೂರ್ಣವೂ 
ವಸ್ತುನಿಷ್ಟ ವೂ ಸಕಾರಣಯುತವೂ ಆಗಿರಬೇಕು. 

ಅಭಿನುತ ಕೇನಲ ಅನಿಸಿಕೆ. ಅದರ ಹಿಂದೆ ಆಧಾರವಾಗಿ ಸಕಾರಣಗಳಿರೆಬೇಕೆಂಬ 

ನಿರ್ಬಂಧವೇನೂ ಇಲ್ಲ, ಅದು ವ್ಯಕ್ತಿನಿಷ್ಕೆ. ಅದು ಅಸಂಬದ್ಧ ಪ್ರಚಾರ ಮಾತ್ರವಾಗಿರೆ 
ಬಹುದು. ಅದು ತಪ್ಪಾಗಿರುವ ಸಾಧ್ಯತೆಗಳೂ ಉಂಟು. 
(ii) ಹೀಗೆ ಆತೆ! ಸರಿ ಇರಬಹುದು ಅಥವಾ ತಪ್ಪು ಇರಬಹುದು. ಆದರೆ 
"ಜ್ಞಾ: ನ' ಮಾತ್ರ ಯಾವತ್ತೂ ಸರಿ. 

(111) “ಅಭಿಮ ತೆಗಳಿ? ಬೇರೆಬೇರೆ ಇರಬಹುದು. ಆದರೆ ?ಜ್ಞಾನ' ಒಂದೇ. 

(iv) ಸ್ಲೇಟೋವಿನ ಪ್ರಕಾರ "ಅಭಿಮತ ಇಂದ್ರಿಯ ಸ್ಪಷಂಚಕ್ಕೆ ಮಾತ್ರ 
ಸೀಮಿತವಾದುದು. ಅಂತಿಮಸತ್ಯವಾದ "ಸಾರ್ವತ್ರಿಕ'ಗಳು ಅಥವಾ "ಸಾಮಾನ್ಯ 
ಗಳನ್ನು ಅದು ಮುಟ್ಟಲಾರದು. ಆದರೆ ಜ್ಞಾನ "ಸಾರ್ವತ್ರಿಕ'ಗಳಿಗೆ ಮಾತ್ರ ಸಂಬಂಧಿ 
ಸಿದುದಾಗಿಜೆ. ಇಂದ್ರಿಯ ಪ್ರಸಂಚ ಕ್ಷಣಕ್ಷಣಕ್ಕೂ ಬದಲಾಯಿಸುವ ಸ್ವಭಾವವುಳ್ಳ 
ದ್ಹಾಗಿರುವುದರಿಂದ ಅದರ ಬಗ್ಗೆ "ಜ್ಞಾ ನವನ್ನು ಪಡೆಯಲು ಸಾಧ್ಯವಿಲ್ಲ; ಕೇವಲ 
"ಅಭಿಮತ' ಮಾತ್ರ ಸಾಧ್ಯ ಎಂದು ಪ್ಲೇಟೋ ಸಾರುತ್ತಾನೆ. | 

(೪) ಅಭಿನುತವನ್ನು ಬದಲಾಯಿಸಲು ಸಾಧ್ಯವಿದೆ. ಅಭಿನುತವನ್ನು ಅದು 
ಸರಿ ಇರಲಿ ಅಥವಾ ತಪ್ಪು ಇರಲಿ--ವಾದಗಳಿಂದ ಯುಕ್ತಿ ಕುಯುಕ್ತಿಗಳಿಂದ ಮನ 
ಒಲಿಸುವುದರ ಮೂಲಕ ಉಂಟುಮಾಡಬಹುದು ಹಾಗೂ ಸುಲಭವಾಗಿ ಬದಲಾಯಿಸಲೂ 
ಬಹುದು. 

ಆದರಿ ಜ್ಞಾ ನ ಕೇವಲ ಬುದ್ದಿಯಿಂದ (Reason) ಮಾತ್ರ ಸಾಧ್ಯ. ಅದನ್ನು 

ಬದಲಾಯಿಸಲು ಸಾಧ್ಯವಿಲ್ಲ. 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮ್ತು ಅರಿಸ್ಟಾಟಲ್‌ ಕ್ಷ 


(Vi) ಅಭಿಮತ ಅನಿಶ್ಚಿತ ಹಾಗೂ ಅಸ್ಥಿರ. ಏಕೆಂದರೆ ಅದನ್ನು ವಾಕ್ಚಾತುರ್ಯ 
ದಿಂದ ತೆಗೆದುಬಿಡಬಹುವು. 

ಆದರೆ ಜ್ಞಾ ನವನ್ನು. ಅಲುಗಾಡಿಸಲಾಗುನದಿಲ್ಲ. ಜ್ಞಾ ನಿಯನ್ನು (ಬುದ್ಧಿ... 
Reason-?) ಅನುಸಾರವಾಗಿ ಸಕಾರಣಗಳ ಮೂಲಕ ಸತ್ಯಜ್ಞಾ ನವನ್ನು ಹೊಂದಿ 
ದವನು), ಅವನ ಆಸ್ಮಿಯಾದ "ಜ್ಞಾನ'ವನ್ನು ಯಾವನೂ ಯಾವ ಕಾಲದಲ್ಲೂ ದೋಚಲು 
ಸಾಧ್ಯವಿಲ್ಲನೆಂದು ಸ್ಲೇಟೋ ಸಾರುತ್ತಾನೆ. ಹೀಗೆ ಜ್ಞಾನ ನಿಶ್ಚಿಯವೂ ಸ್ಥಿರವೂ 
ಆದುದಾಗಿದೆ. 

ಹೀಗೆ ಪ್ಲೇಟೋವಿನ ಪ್ರಕಾರ ಜ್ಞಾನ "ಇಂದ್ರಿಯೆ ಸಂನೇದನೆ'ಯೂ ಅಲ್ಲ; 
"ಅಭಿಮತಘವೂ ಅಲ್ಲ. ವ್ಯಕ್ತಿಯ ಅಸೆ ಅನಿಸಿಕೆಗಳಿಗನುಸಾರವಾಗಿರುವೆದೂ ಅಲ್ಲ. 
ಈಗಾಗಸೇ ವಿವರಿಸಿದಂತೆ ಅದು ವಸ್ತು ಪ್ರಧಾನವಾದುದು ವಸ್ಮುನಿಷ್ಠವಾದುದ್ಕು 
ವಸ್ತು ಸ್ವರೂಸವಾದುದು. ವಸ್ತುನಿಷ್ಠವಾದ, ಸ್ಪಷ್ಟವಾದ ಪರಿಕಲ್ಪನೆ ಅಥವಾ ಲಕ್ಷಣ 
ವ್ಯಾಖ್ಯೆಗಳಿಂದ ಕೂಡಿದುದಾಗಿದೆ. 

ಜ್ಞಾನ ಬೇರೆ, ಅಭಿಮತ ಬೇಕಿ ಎಂಬ ಅಂಶವನ್ನು ಸ್ಪಷ್ಟಪಡಿಸಲು ಸ್ಲೇಟೋ ತನ್ನ 
"ಆದರ್ಶರಾಜ್ಯ' ಎಂಬ ಸಂವಾದದಲ್ಲಿ "ವಿಭಜಿತ ಕೀಖೆಯದೃಷ್ಟಾಂತ' (Analogy 
of the Divided Line) ನನ್ನೂ ಕೊಟ್ಟಿ ದಾನೆ. ಅ ದನ್ನು ಪುನಃ ಮುಂದೆ 
`' ಚರ್ಚಿಸಲಾಗುವುದು. 


೫ 


ಸಾರ್ವತ್ರಿಕ ಅಥವಾ ಸಾಮಾನ್ಯ ಸಿದ್ಧಾಂತ 

ಈಗ ಸ್ಲೇಟೋ ದಾರ್ಶನಿಕನ "ಸಾರ್ವತ್ರಿಕ' ಅಥವಾ ಸಾಮಾನ್ಯ ಸಿದ್ಧಾಂತವನ್ನು 
(Doctrine of Ideas) ನಿಶದೀಕರಿಸಬಹುದು. ಅವನ ಪ್ರಕಾರ "ಸಾರ್ವತ್ರಿಕ? 
ಗಳು ಅಥವಾ "ಸಾಮಾನ್ಯ'ಗಳು ಅಥವಾ 6ರೂಪ'ಗಳು (Universals or 
Ideas or Forms) ಅಂತಿಮ ಸತ್ಯವಾಗಿವೆ. ಅವು ತನ್ನದೇ ಆದ ಅಸ್ಥಿತ್ವವನ್ನು 
ಹೊಂದಿವೆ. ಅವು ಸ್ವತಂತ್ರವಾದವ ಅವು ತಮ್ಮವೇ ಆದ ಶೋಕದಲ್ಲಿ ವಿಹರಿಸುತ್ತವೆ. 
ಅವುಗಳ “ಪ್ರತಿಬಿಂಬ' ಗಳೇ ನಾನು ವಾಸ್ತವ ಪ್ರಸಂಚೆದಲ್ಲಿ ಕಾಣುವ ಮೂರ್ತ ವಸ್ತುಗಳು 
' ಉದಾಹರಣೆಗೆ, . ಕುರ್ಚಿ_ಸಾನೂನ್ಯ' ಅಂದರೆ *ಕುರ್ಚಿತ್ವ' (Universal Idea 
of Chair or Chairness) “ಮಾನವತ್ವ” (Universal Idea of Man) 
"ಸೌದರ್ಯ' (Universal Idea of Beauty) "ನ್ಯಾಯ' (Universal 
Idea of Justice ) 35» (Universal Idea of Good) ಇತ್ಯಾದಿ 
ಗಳು ಸಾರ್ವತ್ರಿಕಗಳು. ನಮ್ಮ ಮನಸ್ಸಿನಲ್ಲಿ ಕುರ್ಚಿಯ ಕಲ್ಪನೆಯಿದೆ ಅದು ಸಾಧ್ಯವಾಗಿ 
ರುವುದು *ಕುರ್ಚಿತ್ವ' ಎಂಬ ಸ್ವತಂತ್ರ ಸಾರ್ವತ್ರಿಕ ಇರುವುದರಿಂದ. ಹಾಗೆಯೇ ನಮ್ಮ 
ಮನಸ್ಸಿನಲ್ಲಿರುವ ಮಾನನತ್ವ, ಸೌಂದರ್ಯ, ನ್ಯಾಯ, ಶ್ರೇಯ ಕಲ್ಪನೆಗಳಿಗೆಲ್ಲ ಸ್ವತಂತ್ರ 


ಮಾನವಿಕ ಕರ್ಣಾಟಕ 


ತಮ್ಮ ದೇ ಆದ ಅಸಿ .ತ್ವನನ್ನು ಹೊಂದಿ ಕ ಆದ ಲೋಕದಲ್ಲಿ ನಿಹರಿಸುತ್ತಿರುವ ಸ 
"ಸಾರ್ವತ್ರಿ ಕ ಮಾನವ , "ಸಾರ್ವತ್ರಿಕ ಸೌಂದರ್ಯ], (ಸಾರ್ವತಿಕ ನ್ಯಾಯ', . - 


ಸಾರ್ವತ್ರಿಕ ಶ್ರೇಯೆ'ಗಳೇ ಕಾರಣ. ನಾನು ಭನ ಜಗತಿ ನಲ್ಲಿ ಕಾಣುವ ಕುರ್ಚಿ ' 


ಮಾನವರು, ಸುಂದರವಾದ ವಸ್ತುಗಳು ಮುಂತಾದುವ್ರೆಗಳು ಮೇಲೆ ಹೇಳಿದ ಸಾರ್ವ 


: ಪ 
ತ್ರಿಕಗಳ "ನಕಲು ಆಥವಾ (ಪ್ರತಿಬಿಂಬ ಅಥವಾ 4 ರ್ರತಿ'ಗಳು. ಅಂತಿಮ ಸ ಸತ್ಯ 


(Ultimate Truth) *ಕುರ್ಚಿತ್ವ'ವೇ ಹೊರತು, ವ್ಯನಹಾರದ ಕುರ್ಚಿಯಲ್ಲ ; 


ಸೌಂದರ್ಯನೇ ಹೊರತು ಸುಂದರವಾದ ವಸ್ತುಗಳಲ್ಲ ; ಮಾನವತ್ವವೇ ಹೊರತು ' 


1 


ಇಂದು ಬಂದು ನಾಳೆ ಇಲ್ಲವಾಗುವ ಮಾನವರಲ್ಲ ಎಂದು ಪ್ಲೇಟೋ ಸಾರುತ್ತಾನೆ. ' 


ವ್ಯವಹಾರಜಗತ್ತಿನ ಈ ಮೂರ್ತ ವಸ್ತುಗಳು ಮೇಲೆ ಹೇಳಿದ ಸಾರ್ವತ್ರಿಕಗಳನ್ನು ' 


ಅನುಕರಿಸುತ್ತವೆ ಎಂದು ಅವನು ಪ್ರ ತಿಪಾದಿಸುತ್ತಾನೆ. ಅವನ ಈ ವಾದವನ್ನು 
"ಸಾರ್ವತ್ರಿಕ ಸಿದ್ಧಾ ಸಂತ? ಎಂದು ಕರೆಯಲಾಗಿದೆ. 

"ಸು ಇರ್ನತ್ರಿತೆಗಳೆ ಸ್ವತಂತ್ರ ಅಸ್ತಿತ್ವವನ್ನು ಬುದ್ದಿ ಪ್ರ 
ಸಮರ್ಥಿಸಬಹುದೆಂದು ಪ್ಲೇಟೋ " ಅಭಿಪ್ರಾಯಪಡುತ್ತಾ, ನೆ ಪ್ರಪಂಚದ ವಸ್ತುಗಳನ್ನು 
ನಾನು ವೀಕ್ಷಿಸಿದಾಗ ಅವು ತಮ್ಮದೇ ಆದ ಒಂದು ವರ್ಗ (class) ಕ್ಕ ಸಹನ 
ವುದು ಕಂಡುಬರುತ್ತದೆ. ಉದಾಹರಣೆಗೆ, ಕುರ್ಚಿಗಳು ಮೇಜುಗಳು, ಮಾನವರು, 
ಕುದುರೆಗಳು, ಸುಂದರವಾನ ವಸ್ತುಗಳು ಇತ್ಯಾದಿ. ಕುರ್ಚಿ ಕಬ್ಬಿಣದ್ದಾಗಿರಬಹುದ್ದು 


ಹಿತ್ಕಾಳೆಯದ್ದಾಗಿರಬಹುದು ಇಲ್ಲವೆ ಚಿನ್ನದ್ದಾಗಿರಬಹುದು. ಎಲ್ಲಾ ಕುರ್ಚಿಗಳಿಗೂ ' 


ಸಮಾನವಾದ ಒಂದು ಅಂಶವಿದೆ. ಅದೇ *ಕುರ್ಚಿತ್ವ'. ಹಾಗೆಯೇ ಪ್ರಪಂಚದಲ್ಲಿ 
ಅಸಂಖ್ಯಾತ ಸುಂದರೆ ವಸ ಗಳಿವೆ. ಚಂದಿರನ ಬೆಳದಿಂಗಳು ಎಷ್ಟೊಂದು ಸುಂದರ 
ವಾಗಿಡೆ ಎಂದು ನಾನೆ ಹರಿಸುತ್ತೆ (ವೆ. ಸುಂದರಿಯರನ್ನು ಚಂದಿರ ವದನೆಯರ್ಕು 


ಇಂದುಮುಖಿಯರೆಂದು ವರ್ಣಿಸುತ್ತೇವೆ. ಸೂರ್ಯೋದಯ ಒಂದು ರೀತಿಯೆ ಸುಂದರ ' 


` ಸನ್ನಿವೇಶವಾದಕಿ ಸೂರ್ಯಾಸ್ತಮ ಮತ್ತೊಂದು ಬಗೆಯ ಸುಂದರ ಅವಕಾಶವಾಗಿದೆ. 
ಎಲ್ಲ ಸುಂದರ ವಸ್ತುಗಳಿಗೆ ಸಮಾನಪಾದ ಸೌಂದರ್ಯ ಎಂಬ ಅಂಶವಿದೆಯೆಂದು 


ನಮ್ಮ ಬುದ್ಧಿಗೆ ಗೋಚರವಾಗುತ್ತ ದೆ. ಪ್ಲೇಟೋ ದಾರ್ಶನಿಕನ ಪ್ರಕಾರ "ಸೌಂಹಿರ್ಯ ' 
ಸಾರ್ವತ್ರಿಕ (Universal ಇಟ & Beauty) ಎಲ್ಲ ಸುಂದರ ವಸ್ತುಗಳ 
ಆಧಾರ. ಸಾರ್ವತಿ ತ್ರಿಕಗಳೇ ಅಂತಿಮ ಸತ್ಯ. ಅವುಗಳ ಸಾಕಾ ಕ್ಪಾತ್ಠಾರವೇ ಜೀವನದ ' 
ಧ್ಯೇಯ ಎಂದು ಅವನು ಉದ್ಭೋಸಿಸುತ್ತಾನೆ. ವ್ಯವಹಾರ ಪ್ರಪಂಚದ ಮೂರ್ತ : 


ವಸ್ತುಗಳ ಅಸ್ಪಿತ್ಸ ಸ ಸಾರ್ವತ್ರಿಕಗಳ ಮೇಲೆ ಆಧಾರಿತವಾಗಿದೆ ಎಂದು ಸಾರುತ್ತಾನೆ. 


\ ಪ್ಲೆ ೨ (ಟೋವಿನ ಪ ರ್ರಕಾರ ಅಂತಿಮಸತ್ಯವಾದ "ಸಾರ್ವತ್ರಿಕ'ಗಳು ಈ ಈಗೆ ಸ | 


ಗುಣಲಕ್ಷಣಗಳನ್ನು Pe 


(1) ಸಾರ್ವತ್ರಿಕಗಳು ಸ್ವತಃ ಸಿದ್ಧ ತತ್ವಗಳು (16685 are Sub- ಹ 
stances). ಅಂದರೆ ಅವು ತಮಿ ಒಂದೇ ಅಸಿ ಸಿ ತ್ರದೆಿವೆ. ತಮ್ಮ ಅಸ್ತಿ ತ್ವಕ್ಕೋಸ್ಯ 4 


ಧಾನ ತರ್ಕದಿಂದಲೂ | 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಸ್ಲ್ರೇಟೋ ಮತ್ತು ಅರಿಸ್ಟಾಟಲ್‌ ತ್ನ 


ಅವು ಬೇಕೆ ಯಾವುದರ ಮೇಲೂ ನಿಂತಿಲ್ಲ. ಅಂದರೆ ಅವ್ರೆಗಳ ಅಸ್ತಿತ್ವ ಎರವಲು ಪಡೆದ 
ಅಸ್ಪಿತ್ವನಲ್ಲ. ಅದು ಅಸಲು ಅಸ್ತಿತ್ವ. ಎಲ್ಲಕ್ಕೂ ಅವು ಆಧಾರವಾಗಿವೆ. ಆವು 
ಯಾವ್ರದರಿಂದಲೂ ಬಂದಿಲ್ಲ ; ಅಂದರೆ ಅವ್ರೆಗಳಿಗೆ ಮೂಲವೆಂಬುದಿಲ್ಲ ; ಅವುಗಳೇ ಎಲ್ಲ 
ವುದರ ಮೂಲ. ಅನುಗಳಿಗೆ ತಮ್ಮನ್ನು ಬಿಟ್ಟು ಬೇರೆ ಮೂಲವೆಂಬುದಿಲ್ಲ. ಈ ಪಾರಿ 
ಭಾಷಿಕ ಅರ್ಥದಲ್ಲಿ ಅವಗಳನ್ನು "Substance’ ಎಂದು ಕರೆಯಬಹುದು, 

(11) ಸಾಮಾನ್ಯಗಳು ಸಾರ್ವತ್ರಿಕ ; (Universal) ಅಂದರೆ ಅವು 
ಪ್ರತ್ಯೇಕಗಳಲ್ಲ (Particulars): ಅವು ಮೂರ್ತ ಪ್ರತ್ಯೇಕಗಳಲ್ಲ ; ಅಮೂರ್ತ 
ತತ್ವಗಳು, ಉದಾಹರಣೆಗೆ "ಸಾರ್ವತ್ರಿಕ ಕೈದುರೆ' (Universal Idea of 
Horse). ುದುರೆತನ (Hಂorsness) ಸಾರ್ನತಿಕವಾದುದು ; ಬಿಳಿಯ ಕುದುರೆ, 
ಕೆಂಪು ಕುದುರೆ, ಕಪ್ಪು ಕುದುರೆ, ಕಂದು ಕುದುರೆ ಮುಂತಾದ ಪ್ರತ್ಯೇಕ ಕುದುರೆಗಳಂತಲ್ಲ 
ಈ ಎಲ್ಲ ಪ್ರ ಬಕ ಮೂರ್ತ ಕುದುರೆಗಳಿಗೆ ಆಧಾರಭೂತವಾಗಿ ಒಂದೇ ಒಂದು 
ಸಾಮಾನ್ಯನಿದೆ. | 

(ii) ಸಾರ್ನತ್ರಿಕೆಗಳು ವಸ್ತುಗಳಲ್ಲ; ಭಾವಗಳು (The Ideas are not 
things but thoughts). “ಗಲೇ ಹೇಳಿದಂತೆ ಸಾರ್ವತ್ರಿಕಗಳು ಕೇವಲ 
ಭಾವಗಳು ; ವಸ್ತು ನಿಶೇಷಗಳಲ್ಲು. ಉದಾಹರಣೆಗೆ "ಸಾರ್ವತ್ರಿಕ ಕುದುರೆ” ಎಂಬ 

" ವಸು ವಿಲ್ಲ ; ಅದೊಂದು ಭಾವವಷ್ಟೆ. . ಹಾಗೆಂದ ಮಾತ್ರಕ್ಕೆ ಅವ್ರ ಯಾವನೋ ಒಬ್ಬ 
ವ್ಯಕ್ತಿಯ ಮನಸ್ಸಿನಲ್ಲಿರುವ ಭಾವನೆಗಳಲ್ಲ. ಹಾಗಿದ್ದಲ್ಲಿ ಅವು ಸಾರ್ವತ್ರಿ ಕವಾಗದೆ 
ಯಾವ್ರದೇ ವ್ಯಕ್ತಿಯ ಮನಸ್ಸಿನ ಮೇಕೆ ಆಧರಿತವಾದವುಗಳಾಗುತ್ತವೆ. ಆದರೆ ಅವು 
ಸ್ವತಃಸಿದ್ಧ ತತ್ವಗಳು. ಆದುದರಿಂದ ಅವು ಯಾನುದೇ ವ್ಯಕ್ತಿಯ ಮನಸ್ಸಿನ ಮೇಲೆ 
ನಿಂತಿವೆ ಎಂದು ಹೇಳಲಾಗುವುದಿಲ್ಲ. ಅಂದರೆ ಅವ್ರೆ ವ್ಯಕ್ತಿಗತ ಭಾವನೆಗಳಲ್ಲ. ಹಾಗಾದರೆ 
ಮಾನವ ಮನಸ್ಸಿನಲ್ಲಿರುವ ಭಾವನೆಗಳು ಏನು? ಅವ್ರೆ ತಮ್ಮನೇ ಆದೆ ಅಸ್ತಿತ್ವವನ್ನು 
ಹೊಂದಿರುವುವು ಅಲ್ಲವೆ ? ಇದಕ್ಕೆ ಪ್ಲೇಟೋ ಇಲ್ಲವೆಂದು ಉತ್ತರಿಸುತ್ತಾನೆ. ಮಾನವ 
ಮನಸ್ಸಿನಲ್ಲಿರುವ ವ್ಯಕ್ತಿಗತ ಭಾವನೆಗಳು (100೩5) ಸಾರ್ವತ್ರಿಕಗಳ (Universal 
Ideas) ಪ್ರತಿಬಿಂಬಗಳು, ನಕಲುಗಳು ಎಂದು ವಿವರಿಸುತ್ತಾನೆ. 

ಕ (1೪) ಪ್ರತಿಯೊಂದು ಸಾರ್ವತ್ರಿಕವೂ ಒಂದೊಂದು ಏಕ. (Every Uni- 
’ versal isa Unity): ಅಂದರೆ ಒಂದು ವರ್ಗಕ್ಕೆ ಸೇರಿದ ವಸ್ತುಗಳಿಗೆಲ್ಲ ಕೇವಲ 
ಒಂದೇ ಸಾರ್ವತ್ರಿಕನಿರುತ್ತಗೆ. ಉದಾಹರಣೆಗೆ ಇಡೀ ಮಾನವ ಕುಲಕ್ಕೇ "ಮಾನವತ್ವ? 
ಎಂಬ ಒಂದು ಸಾರ್ವತ್ರಿಕವಡೆ. ಕೆಂಪು, ಬಿಳಿ, ಹಸಿರು, ನೀಲಿ, ಹಳದಿ, ನೇರಳೆ 
ಮುಂಶಾದವುಗಳಿಗೆಲ್ಲಾ "ಬಣ್ಣ' ಎಂಬ ಸಾರ್ವತ್ರಿಕನಿದೆ. ಹಾಗೆಯೇ ಹುಳಿ, ಸಿಹಿ, 
4 'ಸಸ್ಸೈ, ಖಾರ, ಉಸ್ಸು ಮುಂತಾದ ಗುಣಗಳಿಗೆಲ್ಲಾ "ರುಚೆ' ಎಂಬ ಸಾರ್ವತ್ರಿಕವಿದೆ. 

8 (೪) ಸಾರ್ವತ್ರಿಕ ಅಚಲ (10085 ೩೯೦ Unchangeable]. ಇ$ 
ರೀತಿಯೆ ಬದಲಾವಣೆ, ವಿಕಾರ, ಸರಿಣಾನುರಹಿತವಾದುವು. ಅನು ನಿತ್ಯವೂ ಶಾಶ್ವತವೂ 


೪೦ ಮಾನವಿಕ ಕರ್ಣಾಟಕ 


ಆಗಿವೆ. ಮೂರ್ತ ಪ್ರಸ್ಯೇಕ ವಸ್ತುಗಳು ಅಸ್ತಿತ್ವಕ್ಕೆ ಬರುತ್ತವೆ, ಇಲ್ಲವಾಗುತ್ತವೆ. ' 
ಮಾನವರು ಬರುತ್ತಾರೆ, ಹೋಗುತ್ತಾರೆ. ಸುಂದರವಾದ ವಸ್ತುಗಳು ಹುಟ್ಟುತ್ತವೆ 
ಅಕಿಕಣದೆ ಮಾಯವಾಗುತ್ತವೆ. ಆದರೆ ಸಾರ್ವತ್ರಿಕಗಳಾದ «ಮಾನವತ್ವ? 
"ಸೌಂದರ್ಯ'ಗಳು ಹುಟ್ಟುನ್ರೆದೂ ಇಲ್ಲ ನಾಶ ಹೊಂದುವೆದೂ ಇಲ್ಲ. ಅವ್ರೆ ನಿರಂತರವೂ 
ನಿತ್ಯವಾದ ತತ್ವಗಳು. ಅವ್ರು "ಸತ್‌' ತತ್ವಗಳು ; ಆದಿ ಅಂತ್ಯ ರಹಿತವಾದವು ; ನಿರ್ನಿ 
ಕಾರ ಸ್ವಯಂಪ್ರಭೆಯಂಳ್ಳ ತತ್ವಗಳು. ಅವ್ರು ಅಖಂಡವಾಗಿವೆ. 

(v1) ಸಾರ್ವತ್ರಿಕೆಗಳು ಎಲ್ಲ ವಸ್ತುಗಳ ಸಾರವಾಗಿವೆ (Ideas are esse- : 
nce of things). ಉದಾಹರಣೆಗೆ "ಮಾನವತ್ವ? ಎಲ್ಲ ಮಾನವರ ಸಾರ. ಎಲ್ಲ 


(vii) ಪ್ರತಿಯೊಂದು ಸಾರ್ವತ್ರಿಕವೂ ಸರಿಪೂರ್ಣವಾದುದು (Each Idea : 
is a perfection (ಅಂದರೆ ಅದಕ್ಕೆ ಯಾವುದರ ಅಭಾವವೂ ಇಲ್ಲ. ಅದು ಸ್ವಯಂ 
ಪೂರ್ಣವಾದ ಸ್ವಾವಲಂಬನೆಯ ನಿರುತ್ಸನ್ನ ತತ್ವ. ಅದು ನಿರ್ಮಲವಾದುದು, ಅತಿಶಯ 
ವಾದುದು. ಉತ್ಪತ್ತಿ ಮತ್ತು ಬೆಳವಣಿಗೆ ರಹಿತವಾದುದು. ಅದು ಅಕಾಮ ಹಾಗೂ 
ಆಪ್ತಕಾಮ ತತ್ವ, ಅವರಿಂದ ಏನೂ ಹೊರಬರುವುದಿಲ್ಲ ; ಅದಕ್ಕೆ ಬೇರೆ ಏನನ್ನೂ 
ಸೇರಿಸಲಾಗುವುದಿಲ್ಲ. ಅದು ಸರಿಪೂರ್ಣವಾದುದರಿಂದಪೇ «ಸತ್ತ? ತತ್ವವಾಗಿದೆ. 

(೪111) ಸಾರ್ವತ್ರಿಕೆಗಳು ದೇಶ ಕಾಲಾತೀತವಾದನೆಗಳು (16685 are 
spaceless and timeless). ಅವಗಳನ್ನು ಹೋಲುವ ವಸ್ತುವಿಶೇಷಗಳು 
ನಮ್ಮ ಅನುಭವ ಪ್ರಪಂಚದಲ್ಲಿ ಯಾವುವೂ ಇಲ್ಲ. ಸಾರ್ವತ್ರಿಕೆಗಳು ದೇಶೆ ಹಾಗೂ 
ಕಾಲಗಳಲ್ಲಿವೆ ಎಂದು ಒಪ್ಪಿದ ಪಕ್ಷದಲ್ಲಿ, ಅವ್ರೆ ಯಾವನೋ ಒಂದು ಗೊತ್ತಾದ ಪ್ರದೇಶ 
ವನ್ನು ಆಕ್ರಮಿಸುತ್ತವೆ ಹಾಗೂ ಯಾವುದೋ ಒಂದು ಗೊತ್ತಾದ ಕಾಲದನ್ಲಿರುತ್ತೆವೆ 
ಎಂದು ಅರ್ಥವಾಗುತ್ತದೆ. ಇದು ಸಾರ್ವತ್ರಿಕಗಳು ಅಚಲ, ನಿತ್ಯ, ಅನಂತ ಎಂಬ ಗುಣ 
ಲಕ್ಷಣಗಳಿಗೆ ವಿರುದ್ಧವಾಗುತ್ತದೆ. ಅವ್ರೆ ನಿತ್ಯವೂ ತಮ್ಮದೇ ಆದ ಲೋಕವನ್ನು 
ಹೊಂದಿರುವುದರಿಂದಲೂ ದೇಶ ಕಾಲಾತೀತವಾಗಿರಬೇಕೆಂಬುದು ಅನಿವಾರ್ಯವಾಗು 
ತ್ತದೆ. ಅಲ್ಲದೆ ದೇಶ ಕಾಲಗಳಲ್ಲಿ ಏನೇನು ಇವೆಯೋ ಅವೆಲ್ಲವು ಪ್ರತ್ಯೇಕಗಳು. ಆದುದ 
ರಿಂದ ಸಾಮಾನ್ಯಗಳು ದೇಶ ಕಾಲಾತೀತವಾದುವ್ರುಗಳು. 

(ix) ಸಾರ್ವತ್ರಿಕಗಳು ಬುದ್ಧಿ ಬದ್ಧವಾದವೆ (16685 ೩೯೦ rational): 
ಅವುಗಳನ್ನು ಬುದ್ಧಿ (Reason) ಯಿಂದ ಮಾತ್ರ ಗ್ರಹಿಸಲು ಸಾಧ್ಯ. ಅವ್ರೆ ಅಭಿ 
ಮತಕ್ಕಾಗಲೀ ಇಂದ್ರಿಯೆ ಸಂವೇದನೆಗಾಗಲೀ ನಿಲುಕುವುದಿಲ್ಲ... ವಿಚಾರಶಕ್ತಿಗೆ, 
ವಿವೇಚನೆಗೆ ಮಾತ್ರ ನಿಲುಕುವಂಥವು. 

(ಸ) ಸಾರ್ವತಿಕ ಅಂಕೆಗಳು (106685 are Numbers): ಅಂತ್ಯದೆಲ್ಲಿ 
ಪ್ಲೇಟೋ ಸಾರ್ವತ್ರಿಕಗಳನ್ನು ಅಂಕೆಗಳೊಡನೆ ಐಕ್ಯಗೊಳಿಸಿದನೆಂದು ಅರಿಸ್ಟಾಟಲ್‌ 
ಹೇಳುತ್ತಾನೆ. ಅಂಕೆಗಳು ಪ್ರಸಂಚದ ಮೂಲತತ್ವಗಳು ಎಂಬ ಸೆ ಥಾಗೊರಿಯನ್ನರ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೪೧ 


ಪ್ರತಿಪಾದನೆಯ ಪ್ರಭಾವದಿಂದ ಸ್ಲೇಟೋ ಹೀಗೆ ಐಕ್ಯಗೊಳಿಸಿರಬಹುದು. ಇದರಿಂದ 
ದುಷ್ಪರಿಣಾಮ ಇಲ್ಲದಿಲ್ಲ. ಸ್ಲೇಟೋವಿನ ಭವ್ಯ ತಾತ್ವಿಕ ಚಿಂತನೆ ನೀರಸವಾದ ಗಣಿತ 
ವಾಗಿ ಬಿಡುತ್ತದೆ. 


೬ 
ಸಾರ್ವತ್ರಿಕಗಳಲ್ಲಿ ಅನೇಕ ವಿಧಗಳುಂಟು, ನ್ಯಾಯ್ಕ ಸೌಂದರ್ಯ ಇತ್ಯಾದಿ. 


' ಈ ಸಾರ್ವತ್ರಿಕಗಳು ಅವ ೈವಸ್ಥೆಯಲ್ಲಿಲ್ಲ. ಅವ್ರೆ ಒಂದು ಕ್ರಮವನ್ನೂ ವ್ಯವಸ್ಥೆ ಯನ್ನೂ 


ಹೊಂದಿವೆ. ಒಂದು ಸಾರ್ವತ್ರಿಕಕ್ಟೂ ಮತ್ತೊಂದಕ್ಕೂ ಸಂಬಂಧ Seek ಇಲ್ಲ. ಅವ್ರು 
ಒಂದೇ ಕುಂಟುಂಬದ ವಿವಿಧ ಸದಸ್ಯರಿದ್ದಂತೆ. ಅವು ಉಚ್ಛ ನೀಚ ಕ ಮದಲ್ಲಿ 
ಜೋಡಿಸಲ್ಪಟ್ಟಿವೆ. ಜಾತಿ ಸಾಮಾನ್ಯಗಳ ಮೇಲೆ ವರ್ಗ ಸಾಮಾನ್ಯಗಳು ವರ್ಗ 
ಸಾಮಾನ್ಯಗಳ ಮೇಲೆ ಸಂಘ ಸಾಮಾನ್ಯಗಳು ಅವಗಳ ಮೇಲೆ ಸತ್ಯ ಸಾಮಾನ್ಯ, 
ಅದರ ಮೇಲೆ ಸೌಂದರ್ಯ ಸಾಮಾನ್ಯ, ಅದರ ಮೇಲೆ ಶ್ರೇಯ ಅಥವಾ ಶುಭ 
ಸಾಮಾನ್ಯಗಳು ಹೀಗೆ ಪಿರಮಿಡ್ಡಿ ನಾಕಾರದಲ್ಲಿ ಕ್ರಮವಾಗಿ ಜೋಡಿಸಲ್ಪಟ್ಟಿವೆ. ಈ 
ಪಿರಮಿಡ್ಡಿನ ತುತ್ತ ತುದಿಯೇ ಸರಮ ಶ್ರೇಯ (The Idea of Good). 

ಹೀಗೆ ಪ್ಲೇಟೋವಿನ ಪ್ರಕಾರ ಸಾಮಾನ್ಯ ಅಥವಾ ಸಾರ್ವತ್ರಿಕಗಳ್ಲಿಲ್ಲಾ 


'ಉತ್ಕೃಷ್ಟತರವಾದದ್ದು ಸರಮಪ್ರೇಯ. ಇದಕ್ಕಿಂತಲೂ ಉತ್ಕಷ್ಟತರವಾದ ಮತ್ತೊಂದು 


ಸಾಮಾನ್ಯವಿಲ್ಲ. ಪರಮ ಶ್ರೇಯದಿಂದ ಉಳಿದೆಲ್ಲ ಸಾರ್ವತ್ರಿಕಗಳು ತಮ್ಮ ಅಸ್ತಿತ್ವ 
ವನ್ನು ಪಡೆಯುತ್ತವೆ. ಕೊನೆಯಲ್ಲಿ ಎಲ್ಲ ಸಾರ್ವತ್ರಿಕಗಳು ಪರಮ ಶ್ರೀಯಕ್ಟೇ 
ಹಿಂತಿರುಗುತ್ತ ವೆ. ಹೀಗೆ ಪ್ರಾರಂಭದಲ್ಲಿ ಪ್ಲೇಟೋ ಅನೇಕ ಸಾರ್ವತಿ ತ್ರಿಕಗಳನ್ನು 
ಒಪ್ಪಿ ದರೂ, ಕೊನೆಯಲ್ಲಿ ಒಂದೇ ಒಂದು ಸಾರ್ವತಿ ತ್ರಿಕಕ್ಟೆ ಬಂದು ನೆಲೆ ನಿಲ್ಲುತ್ತಾನೆ. 
ಅವನ ಪ್ರಕಾರ ಬಹುತ್ತವೇ ಮುಖ್ಯವಲ್ಲ; ಒಹುತ್ತದ ತಳ ಪಾಯೆದಿಂದ ಏಕತ ವೂ ಅಷ್ಟೇ 
ಮುಖ್ಯ. ನ್ಲೇಟೋವಿನ ದರ್ಶನ ಕೇವಲ ಕಡತ. ಅದು ಕೇವಲ ಆ 
ವಾದವೂ ಅಲ್ಲ. ಅವನ ಪ್ರಕಾರ ಸತ್ಯ ಏಕದಲ್ಲಿ ಅನೇಕ ; ಅನೇಕದಲ್ಲಿ ಏಕ ; ಭೇದ 
ದಲ್ಲಿ ಅಭೇದ ; ಅಭೇದದಲ್ಲಿ ಭೇದ ; ವೆ  ಧ್ಯತಯಲ್ಲ ಏಕತೆ ; ಏಕತೆಯಲ್ಲಿ ವೈನಿಧ್ಯ. 
ಸರಮಶ್ರೇಯ (The Good) ಸರ್ವಕ್ಕೂ ಮೂಲಕಾರಣ ಎಂದು ಪ್ರತಿ 


* ಫಾದಿಸುವ ಪ್ಲೇಟೋನಿನ ದಶ pa: ಉದ್ದೆ ಶವಾದ (Teleology) ಎಂದು 


ಜಟ) 


| ಕರೆಯಬಹುದು. ಈ ವಾದದ ಪ್ರೆ ರೆ. ಪ್ರಪಂಚದಲ್ಲಿ ಪ್ರ ತಿಯೊಂದು ವಸ್ತುನಿಗೂ 


ಅದು ಶ್ರೆ ಷ್ಠ ವಿರಲಿ ಇಲ್ಲತೆ ನಿಕ್ಳ ಷ್ಟ ನರಂ ತನ್ನ ದೇ ಆದ ಒಂದು ಉಸ್ಜೇಶ ಅಥವಾ 
ಪ ರ ಯೋಜನವಿೆ. ಆ ಉದ್ದೆ ಶವನ ನ್ನು ಸಫಲಗೊಳಿಸಿಕೊಳ್ಳುವೆ ವ್ರದೇ ಅದು ಅಸ್ತಿತ್ವಕ್ಕೆ 
ಬರಲು ಮುಖ್ಯಕಾರಣ. ತಗ ಸರ್ವಕ್ಕೂ ಮೂಲ ಹಾಗೂ rd 
ಕ್ರಮಕ್ರಮವಾಗಿ ಪರಿಪೂರ್ಣತೆಗೆ ಧಾವಿಸುತ್ತಿದೆ ಎಂಬ ಉದ್ದೇಶತಾವಾದವನ್ನು 
ಪ್ಲೇಟೋ ಎತ್ತಿಹಿಡಿಯುತ್ತಾನೆ ಎನ್ನಒಹುದು. ಅವನ ದೃಸ್ಟಿಯಲ್ಲಿ ಅನಿಷ್ಟ (Evil) 


6 


೪೨ ಮಾನನಿಕ ಕರ್ಣೂಟಿಕ 


ಎಂಬುದು ಸ್ತತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ. ಸರಿಪೂರ್ಣತೆಯ ಅಭಾವವೇ ಅನಿಷ್ಟ 
ವೆನ್ಸ, ಬಹು ದ 

ಹೀಗೆ ಸಾಕ್ರಟೀಸನಂತೆ ಪ್ಲೆ ಥೀ ಟೋ ದಾರ್ಶನಿಕನೂ ಕೂಡ ಎಲ್ಲವೆದಕ್ಕಿಂತ ಹೆಚ್ಚಾಗಿ 
ನೀತಿಗೆ, ಸದ್ಗುಣಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾ ನೆ. ಸರಮಶ್ರೇಯ ಜ್ಞಾ ನ ನಪ್ರಭೆಯುಳ್ಳ 
ಸಾರ್ವತ್ರಿಕ ಚ ಸರಿಭಾವಿಸಿ ಸದು ವೂ ಜ್ಞಾನವೂ ವಃ ಎಂದು ಸ ಇರಿದ್ದಾನೆ. 
ನೀತಿಯನ್ನು, ನೈತಿಕ ಜ್ಞಾ ನನನ್ನು ನಾರಿದ ಮತೊಂದು ವಿದ್ಯೆಯಿಲ್ಲ. ಎಲ್ಲವನ್ನೂ 
ತಿಳಿದು ಇಡೊಂದನ್ನು ತಿಕದದ ಕೆ ಏನನ್ನೂ ತಿಳಿದಂತಾಗಲಿಲ್ಲ ಎಂದು ಉಸ್ಬೋಸಿಸು. 
ತ್ತಾನೆ. ನಿ ಕೋವವಾಗಿ ಪರಮತ್ರೇಯವನ್ನು ತಿಳಿದರೆ ಉಳಿದಿದ್ದ ನ್ದ ಲ್ಲಾ ತಿಳಿದಂತಾಗು 
ತ್ರ ಈ: ಪ್ರತಿಯೊಂದು ಪ್ರಾಣಿಯೂ ಶ್ರೇಯನನ್ನೇ ಬಯಸುತ್ತ EY ಅದರ ಸಂಸ್ಕಾರ 
ದಿಂದ 551. ಪ್ರತಿಯೊಂದು ಕಾರ್ಯವೂ ಪ್ರೇರೇಸಿಸಲ್ಪಡುತ್ತ ಜೆ ಸರಮಕೆ ಶ್ರೇಯೆವನ್ನು 
ಮತ್ತೊಬ್ಬ ೫ ನಿಸ್ತಯೆವಾಗಿಯೂ ಬೋಧಿಸಬಹೆ)ದು, ತನ್ಮೂ ಲಕ ಅವರನ್ನು ನೀತಿ 
ವಂತರನಾ ಗಿ ಮಾಡಬಹುದು ಎಂದು ಸಾಕ್ರಹೀಸನ ಮುಖವಾಣಿಯಾಗುತ್ತಾ ತಕ | 
ಪ್ಲೇಟೋ. 


೭ 


ಸ್ಲೇಟೋವಿನ ತತ್ವಚಿಂತನೆಯೆಲ್ಲಿ ಜಗತ್ತಿನ ಸ್ಥಾನ 

ಸ್ಲೇಟೋವಿನ ಪ್ರಕಾರ ಜಗತ್ತು, ಅಥವಾ ಫಟ ಸಾರ್ವತ್ರಿಕಗಳಿಗೆ ವಿರುದ್ಧ 
ವಾದ ತತ್ವ. ಎಲ್ಲ eT ಅದು ಸಾರ್ವತ್ರಿಕಗಳಿಗೆ ವಿರುದ್ಧವಾಗಿದೆ : 

(1) ಸಾರ್ವತ್ರಿಕಗಳು ಅಚಲವೂ ಬದಲಾವಣೆ ರಹಿತವೂ ವಿಕಾರರಹಿತವೂ 


ಸಾಂತ ಬಟ ಇ ಟ್‌ ವರು 


_ Ali KE . 


ESL ES ಕಾ: ಜಟ ಶಾ 


ಆಗಿದ್ದರೆ ಪ್ರತ್ಯೇಕ ವಸ್ತುಗಳಿಂದ ಕೂಡಿರುವ ಪ್ರಸಂಚ ಕ್ಷಣಕ್ಷಣಕ್ಕೂ ಬದಲಾವಣೆ ' 


ಹೊಂದುತ್ತಲೂ ಚಲಿಸುತ್ತಲೂ ಇರುತ್ತದೆ. 
(11) ಸಾರ್ವತ್ರಿಕಗ ಗಳು ಸರ್ವಕ್ಳೊ ಆಧಾರವಾದ ತತ್ವಗಳು. ಬೇರೆಬೇರೆಯಾಗಿ 


ವ್ಯಕ್ತವಾದ ಹಾಗೂ ವಿಧವಿಧವಾಗಿ ಹರಡಿಕೊಂಡಿರುವ ವಸ ಸ್ತುಗಳೇ ಪ್ರತ್ಯೇಕಗಳು. : 
ಸಾರ್ವತ್ರಿಕಗಳೇ ಅಂತಿಮಸತ್ಯ ; ಪ್ರತ್ಯೇಕೆಗಳು ಸಾರ್ವತ್ರಿ ಕೆಗಳ ಕೇವಲ ನ 14 


ಗಳಾಗಿವೆ ಎಂದು ಪ್ಲೇಟೋ ಹೇಳುತ್ತಾನೆ. ಪ್ರತ್ಯೇಕಗಳು ಸತ್ಯವಲ್ಲದಿದ್ದರೂ ಸಾರ್ವತ್ರಿಕ 
ಗಳನ್ನು ಅನುಕರಿಸುವುದರಿಂದ (imitate) ಸತ್ಯವೇನೋ ಎಂಬಂತೆ ತೋರುತ್ತವೆ. 
ಅವ್ರೆ ಸಾರ್ವತ್ರಿಕಗಳಲ್ಲಿ ಭಾಗವಹಿಸುವುದರಿಂದ ಅವುಗಳನ್ನು *ಸತ್ಯ'ವೆಂದು ಇಂದ್ರಿಯ 
ಗಳು ತಪ್ಪಾಗಿ ತಿಳಿಯುತ್ತ ವೆ ಎಂದು ಪ್ಲೇಟೋ ಉದ್ಭೋಷಿಸುತ್ತಾ ನೆ... ಉದಾಹರಣೆಗೆ 
ಪ್ರಸಂಚದಲ್ಲಿರುವ ಎಲ್ಲ `` ಬಿಳುಪಾದ ವಸ್ತು ಗಳು ಶ್ರೇತನರ್ಣ (Universal Idea 
of Whiteness) ಎಂಬ ಸಾರ್ವತ್ರಿಕದಲ್ಲಿ ಭಾಗವಹಿಸುತ್ತವೆ. ಆದುದರಿಂದ ಅವ್ರೆ 
ಶುಭ್ರ ವಾಗಿಯೂ ಸತ್ಯವಾಗಿಯೂ ಇದ್ದಂತೆ ತೋರುತ್ತವೆ. ಹೀಗೆ ಕ್ವೀತವರ್ಣವೇ 
ಶ್ವೇತವಸ್ತುಗಳ ಮೂಲಕಾರಣವಾಗಿದೆ. 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ಳಿ 


(111) ಸಾರ್ವತ್ರಿಕಗಳು ಅಮೂರ್ತ ಸಾಮಾನ್ಯ ತತ್ವಗಳಾದರೈೆ, ವಸ್ತುಗಳು 
ಪ್ರತ್ಯೇಕ, ಪ್ರತ್ಯೇಕ ಹಾಗೂ ಮೂರ್ತ (individual): 

(iv) ಸಾರ್ವತ್ರಿಕಗಳು ಅಮರ ನಿತ್ಯ. ಹಾಗೂ ಶಾಶ್ವತ. ಆದರೆ ಪ್ರತ್ಯೇಕಗಳು 
ಇಂದು ಜನಿಸಿ ನಾಳೆ ಇಲ್ಲವಾಗುತ್ತವೆ. ಅಂದರೆ ಅವು ಅನಿತ್ಯ, ಅಶಾಶ್ವತ. 

(೪) ಸಾರ್ವತ್ರಿಕಗಳು ಸಂಪೂರ್ಣ "ಸತ್‌' ತತ್ನ ಗಳು. ಆದರೆ ಪ್ರಪಂಚದ 
ಪ್ರತ್ಯೇಕ ಪ್ರತ್ಯೇಕ ವಸ್ತುಗಳು ಪೂರ್ಣವಾಗಿ ಸತ್‌ ಅಲ್ಲ, ಅಸತ್‌ ಕೂಡ ಅಲ್ಲ. ಅವು 
ಅತಿಸತ್ಯ, ಅತಿಮಿಥ್ಯ. ಏಕೆಂದರೆ ಅವ್ರೆ ಸತ್‌ ತತ್ವವಾದ ಸಾರ್ವತ್ರಿಕಗಳಲ್ಲೂ ಭಾಗ 
ವಹಿಸುತ್ತವೆ ; ಅಸತ್‌ ತತ್ವವಾದ ನನಲ ಭಾಗವಹಿಸುತ್ತವೆ. ಅವು ಅರ್ಧ 
ಸತ್ಯ, ಅರ್ಧಮಿಥ್ಯ ಎಂದು ಹೇಳಿದರೆ ಅವ್ರ ತೋರಿಕೆಗಳೆಂದೇ ಅರ್ಥ. 

(vi) ಸಾರ್ವತ್ರಿ ಕೆ ಪ್ರತಿಯೊಂದು ಏಕ ಮತ್ತು ಪರಿಪೂರ್ಣ. ಆದರೆ ಪ್ರತ್ಯೇಕ 
ಗಳು ಅಸಂಖ್ಯಾತ ಕ್ಷಣಿಕ ಬಸಿ ಅಪರಿಪೂರ್ಣ. 

(vii) ಸಾರ್ವತ್ರಿ ಕಗಳು ದೇಶಕಾಲಾತೀತವಾದರೆ ಪ್ರತ್ಯೇಕ ವಸ್ತುಗಳೆಲ್ಲ ದೇಶ 
ಕಾಲದಲ್ಲಿನೆ. ಅಂದಕೆ ಅವು ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ಗೊತ್ತಾದ ಪ್ರದೇಶ 
ವನ್ನು ಆಕ್ರಮಿಸುತ್ತ ವೆ.. ಹೀಗೆ ಪ್ಲೆ ೇಟೋವಿನ ಪ್ರಕಾರ "ಸಾಮಾನ್ಯ ನೋತೆ' Fi 
ಸಾಮಾನ್ಯಗಳ ಕೋಕ ಮತ್ತು "ಪ್ರತ ೇಕಲೋಕ' ಪ್ರತ್ಯೇಕಗಳ ಲೋಕ ಎಂಬ ಎರಡು 

ಲೋಕಗಳುಂಟು. 

(viii) ಸಾರ್ವತ್ರಿ ಕಗಳು ಬುದ್ಧಿ (೫೦೩5೦೧)ಗೆ ವಿಚಾರಕ್ಕೆ ಮಾತ್ರ ಎಟುಕು 
ವಂಥವು, ಇಂದ್ರಿಯ ಸಂವೇದನೆಗಲ್ಲ. ಆದರೆ ಪ್ರತ್ಯೇಕಗಳನ್ನು ಇ ಇಂದ್ರಿ ಭೋ 
ತಿಳಿಯಬಹುದು. ಬೇಕೆ ಮಾತುಗಳಲ್ಲಿ ಹೇಳಬೇಕಾದರೆ ಸ್ರ ಪ್ರತ್ಯೇಕಗಳು ಕಣ್ಣಿ ಗೆ ಕಾಣಿಸ 
ತಕ್ಕವುಗಳು, ಮಾನಸಗೋಚರಗಳಲ್ಲ. ಆದರೆ ಸಾವ್ರರ್ತಿಕಗಳು ಜ್ಞಾನ. ಚಕ್ಷಸ್ಸಿಗೆ 
ಗೋಚರವಾಗತಕ್ಕವುಗಳು, ಚರ್ಮ ಚಕ್ಷಸ್ಸಿಗಲ್ಲ. 


೮ 


ಪ್ಲ ಫೆ ಟೋವಿನ ತತ್ವ ಚಿಂತನೆಯೆ ಮೇಲೆ ಆಗಿರುವ ನಾಲ್ಕು ಮುಖ್ಯ ಸ ಪ್ರಭಾವಗಳನ್ನು 
ಇಲ್ಲಿ ಸೂಚಿಸಬಹುದು : (1) ಸಾರ್ವತ್ರಿ ಕಗಳೇ ಅಂತಿಮ ಸತ್ಯ. ಅವು ಅಚಲ್ಲ 
: ಅವಿಕಾರಿ, ಅಸರಿಗಾಮಿ, ನಿತ್ಯ, ಶುದ್ಧ, ಅಖಂಡೆ, ಪರಿಪೂರ್ಣ, ನಿರುತ ಬನ ಸ 
ಸ್ವಯಂಸಿದ್ಧ ಎಂದು ಹೇಳುವ ಪ್ಲೆ (ಟೋವಿನ ಪ್ರತಿಪಾದನೆ ಪಾರ್ಮಿನೈಡಿಸ್‌ನ "ಸತ್‌' 
ತತ್ವ (80178)ನನ್ನು ನೆನ ನಿಗೆ. ತರುತ್ತದೆ. ಹಾಗೇ ಮೊಟ್ಟ ಮೊದಲನೆ ಬಾರಿಗೆ 
ಬುದ್ಧ (Reason) ಮತ್ತು ಇಂದ್ರಿ ಯೆ (Sense)7¥ ನ ಳ ನಡುವೆ "ಭೇದವನ್ನು ಮಾಡಿ, 
ಷ್‌ ತತ್ವ ಬುದ್ಧಿ ಗೆ ಮಾತ್ರ ನಿಲುಕುವಂಥದು ಇಂದ್ರಿಯಗಳಿಗಲ್ಲ; ಇಂದ್ರಿ ಯಗಳಿಂದ 
[ii ee ಮಿಥ್ಯೆ, ತೋರಿಕೆ ಎಂದು ಸಾರಿದ ಪಾರ್ಮಿನ್ಸೈಡಿಸ್‌ನ ಸ ಪ್ರಭಾವ : 
ಪ್ಲೇಟೋನಿನ ಮೇಲೆ ೨ ಅಚ್ಚಳಿಯದೆ ನಿಂತಿದೆ. ಅವನಂತೆ ಪ್ಲೇಟೊ ಕೂಡೆ ಅಂತಿಮಸತ್ಯ 


ಲಳ ಮಾನವಿಕ ಕರ್ಕಾಟಕ 


ವಾದ ಸಾರ್ವತಿ ತ್ರಿಕೆಗಳನ್ನು ಬುದ್ಧಿ (Reason) ಯಿಂದ ಮಾತ್ರ ಗ್ರಹಿಸಲು ಸ ಸಾಧ್ಯ, 
ಇಂದ್ರಿ ಫರಾ ಜರ್ಮಡಕ್ಷಸ್ಸಿಗೆ ಕಾಣುವ ಪ್ರೆ ತಕ್ಯೇಕಗಳ ಪ್ರಪಂಚ ಕೇವಲ 


ತೋರಿಕೆ, "ಸಾರ್ವತ್ರಿಕೆಗಳ ನಕಲು' ಎಂದು ಉದ್ಭೋಸಿ ಸಸುತ್ಮಾನೆ. 


(11) ಹಾಗೆಯೇ ಈ ಪ್ರಸಂಚನೆಂಬುದು ನಶ್ವರ ಅನಿತ್ಯ ಕ್ಷಣಕ್ಷಣಕ್ಕೂ ಬದ 


ಲಾಯಿಸುತ್ತಿರುವಂಥದು ಎಂದು ಅಭಿಪ್ರಾಯ ಸಡುವ ಸ್ಲೇಟೋವಿನ ಮೇಲೆ ಹೆರಾ 
ಕ್ಲೈಟಸ್‌ನ ನಿಚ್ಚಳ ಪ್ರ ತ್ರಭಾವನನ್ನು ಕಾಣಬಹುದು. 
(111) ಲಕಗಳೇ ಸ್ರಸಂಚದ ಮೂಲ ತತ್ತೆ ಶಗಳೆದೂ, ಅಂಕವಿಲ್ಲದ ಪ್ರೆಸಂಚ 


ನಿಸ್ಕೃಷ್ಠ ಸ್ರ ಜ್ಞಾನವೇ ನರ ಅಂತಿಮಸತ್ಯ ಸಾಕ್ಸಾತ್ಥಾರದ ಮಾರ್ಗವೆಂದು ಸಾರಿದ 


pe ಮತ್ತು ಅವನ ಶಿಷ್ಯರ ಪ್ರಭಾನೀ ಉಪದೇಶಕ್ಕೆ ಸ್ಲೇಟೋ ಮನ ' 
ೋೋತಿದ್ದಾ ನೆಂಬುದು ಸುಸ್ಪಷ್ಟ. ಗಣಿತಜ್ಞ ನ ನ ಅಭಿಮತ ಪ ಪ್ರಸಂಚೆ'ಕ್ಟೊ "ಸಾರ್ವತ್ರಿ ಫ 


ಊಹಿಸಲು ಸಾಧ್ಯ ವಿಲ್ಲವೆಂದೂ, ರಾಗದ್ವೆ ಗಳಿಂದ ವಿಮುಕ್ಕವಾದ ಗಣಿತದ ' 


1 


ಕೋಕ ಮಧ್ಯೆ ಇರುವ ಸೇತುವೆ' ಅದೇ ಸಾರ್ವತ್ರಿಕಗಳನ್ನು ಸಾಕ್ಲಾ ಷ್ನರಿಸಿ | 


ಕೊಳ್ಳ ಲು ಇರು ಏಕ್ಸೆ ಕ ಮಾರ್ಗ ಎಂದು ಪೆ ಕೀ ಟೋ ಸಾರುತ್ತಾ ನೆ. 


(1%) ಜ್ಞಾನ `ಸ ನಿಷ್ಕ ವಾದುದು, ವ್ಯಕ್ತಿ ನಿಷೃ ವಲ್ಲ ; ಸಾ ಸ್ಪರೂಪವಾದುದು 


ವ್ಯಕ್ತಿಯ ಆಸೆ ಅನಿಸಿಕೆಗಳಿ ಆಸ ವಿಧೇಯವಾದುದಲ್ಲ; ಸಾರ್ವತ್ರಿ ಕವಾದ ಸರ್ವಜನಗ್ರಾಹ್ಯ 


ವಾದ, ಸರ್ವಸಮ್ಮತವಾದ, ಬುದ್ಧಿ ಬದ್ದವಾದ ಜ್ಞಾ ನವಿದೆ, ನ್ಯಾಯವಿವೆ, ಸತ್ಯವಿದೆ, ನೀತಿ ' 


ಸದ್ದು ಣಗಳಿನೆ ; ನೈತಿಕ ಜ್ಞಾ ನವೇ ಉಳಿದೆಲ್ಲ ಜಾ ಸ್ಥಾ ನಕ್ಸೈಂತ ಸರಮೋತ ಷ್ಟ ವಾದುದು ; 


ಜಿ "ನವೇ ಸದ್ಗುಣ್ಮ ಸದು ಇವೇ ಜ್ಞೂನ ಎಂದು ಬೋಧಿಸಿದ ಸಾಕ್ರಟೀಸ್‌ ಪ್ಲೇಟೋವಿನ ' 


ತ್ವ 


ತೆತ ಚಿಂತನೆಯ. ಜಿನ್ನ ಲಬು ಆಗಿದ್ದಾ ಇ. ಅವನಂತೆಯೇ ಪ್ಲೆ (ಟೋ ಸಹ ಚಾನು ಸತ್ಯ 
ಪರಮಶ್ರೇಯ ; ಅದು ಸ್ವಯಂಜೊ ಖ್ಯಾತಿ ಪ್ರಸಂಚದ ಲ್ಲಿ ರುವ ಪ್ರತಿಯೊಂದು ವಸ್ತುವೂ 
ಅದರೆಡೆಗೆ ಸಯಣಿಸುತ್ತಿದೆ; ಅದನ್ನು ಸೇರುವುದರಲ್ಲಿಯೇ ತನ್ನ ಸಾರ್ಥಕ್ಯನನ್ನು 
ಹೊಂದುತ್ತದೆ, ಎಂದು ಬೋಧಿಸುತ್ತಾನೆ. 


ಸ 
ಪ್ಲೇಟೋವಿನ ತತ್ವಚಿಂತನೆಯಲ್ಲಿ "ದೇವರ' ಸ್ಥಾನ 

ಪ್ಲೇಟೋ ತನ್ನ ಸಂವಾದಗಳಲ್ಲಿ “ದೀವರು” ಎಂಬ ಸದವನ್ನು ಅದು ಏಕ ಮತ್ತು 
ಅನೇಕ ಎಂಬ ಎರಡು ಅರ್ಥಗಳಲ್ಲಿ ಯೂ ಯಥೇಚ್ಛವಾಗಿ ಉಸಯೋಗಿಸುತ್ತಾ ತ 
ಸಾರ್ನತ್ರಿಕಗಳನ್ನಲ್ಲಡಿ "ದೇವರು ಎಂಬ ತತ್ವವನ್ನು ಅವನು ಉಸಯೋಗಿಸಿರುವುದರಿಂದ 
ಇಲ್ಲಿ ಒಂದು ಬಹು ಮುಖ್ಯ ಪ್ರಶ್ನ ತರೆ ಎತ್ತುತ್ತದೆ. "ಸಾರ್ವತ್ರಿಕ ಳು ಕ್ರಷ್ಣ 
ದೇವರಿಗೂ? ಇರುವ ತಾತ್ವಿಕ ಸಂಬಂಧವೇನು ? ಈ ಪ್ರಕ್ತೆ ಗೆ ಸ್ಥೆ ಥೇ ಟೋ ಮೂರು 
ರೀತಿಯೆ ಉತ್ತರಗಳು ಸಾಧ್ಯನೆಂಡು ಹೇಳಬೇಕಾಗುತ್ತದೆ. ಈಗ ಆ ಮನಕ ರೀತಿಯ 
ಉತ್ತ ರಗಳ ನ್ದ ಸರಿಶೀಲಿಸಬಹುದು. 


ಪ್ರಾಚೀಸ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ನುತ್ತು ಅರಿಸ್ಟಾಟಲ್‌ ೪೫ 


(1) “ದೇವರು? ತತ್ವವೇ ನರಮಶ್ರೇಯೆದ ಮೂಲಕಾರಣ 
(11) ಪರಮಕ್ರಿ (ಯವೇ ದೀವರು? ತತ್ವದ ಮೂಲಕಾರಣ 
ಮತ್ತು 
(111) “ದೇವರು ಪರಮಶ್ರೇಯದ ಮೂಲಕಾರಣನಲ್ಲ ; ಹಾಗೆಯೇ ಪರಮ 
ಶ್ರೇಯೆವೂ “ದೇವರು? ತತ್ವದ ಮೂಲಕಾರಣವಲ್ಲ. ಎರಡೊ ಸ್ವತಂತ್ರ ಮತ್ತು ಅನಂತೆ 
ಎಂದು. 
ಮೊದಲನೆಯ ಉತ್ತರವನ್ನು ಒಪ್ಪಿಕೊಂಡ ಪಕ್ಷದಲ್ಲಿ ಅವನ ತಾತ್ವಿಕ ಚಿಂತನೆ 
ತ ಭನ್ಯ ಭವನ ತತ್‌ಕ್ಷಣವೇ ಕುಸಿದುಬೀಳುತ್ತದೆ. ಏಕೆಂದರೆ ಅವನ ಚಿಂತನೆಯ 
ಕಾರ ಪರಮ ಶ್ರೇಯ (The Good) ಸರ್ವಕ್ಕೂ ಮೂಲ; ಅದಕ್ಕೆ ತನ್ನನ್ನು 
ಬಿಟ್ಟ ಬೇರೆ i. ಅದಕ್ಕಿಂತ ಹೆಚ್ಚಿ ನದಾದ ಮಕ್ಕೊಂದು ತತ್ತವಿಲ್ಲ. 
ಅದರೆ ದೇವರು» ಪರಮಶ್ರೇಯದ ಮೂಲಕಾರಣನೆಂದು ಒಪ್ಪಿದಾಗ ನ ಸರಮತ್ರೇಯ 
ಕ್ರ ತೆ ಹೆಚ್ಚಿ ನ ಮಟ್ಟಿ ದ ತತ್ವ ನಿಸೆ ಎಂದಂತಾಗುತ್ತ ದೆ. ಈ ಉತ್ತ ರ "ಷೇವರು' ತತ ಸು 
ತಕ್ಕುದಾದ ಸ್ಟಾ ನವನ್ನು ಕ ಸಿದರೂ ಅವನ Sr SS ತಳಹದಿಯನ್ನೆ ಓ 
ತೆಗೆದುಕೊಳ್ಳು, 5 ಡೆ. 
ಎರಡನೆಯ ಉತ್ತ ರವನ್ನು ಸ್ಟೆ ಪ್ಲೇಟೋ ಒಪ್ಪಿ ದ ಸಕ್ಷನಲ್ಲಿ ಆಗ "ಡೇವರು' ಅಸ್ತ್ರತಂತ್ರ 
ತತ್ವವಾಗುತ್ತ ದೆ. ದೇವರು ಆಬಾ ಮಾನನರಲ್ಲಿ ಒಬ್ಬ ನಾಗಿಬಿಡುತ್ತಾನೆ ಈ 
ಘೂ ರಫ್ಲೆ (ಟೋವಿನ ಮಾಲಚಿಂತನೆಯನ್ನು ಪುಸ್ಟಿ ಕರಿಸಿದರೂ ರೇವರನ್ನು ಮಹತ್ವವಿಲ್ಲದ 
ತತ್ತ ವನ್ನಾಗಿ ಪರಿವರ್ತಿಸುತ್ತದೆ. ದೇವರು ಸರ್ವಶಕ್ತ ನೂ ಸರ್ವಕಾರಣನೂ ಟಟ 
ಸರ್ವಜ್ಞ ನೂ ಕನಕಾ ಯಯ ಆಗದೆ ಮಿತನೂ, ಕಾರ್ಯೆನೂ (088601) 
ಅಜ್ಞಾನಿಯೊ ಆಗಿ ಧಾರ್ಮಿಕ ಪ್ರವೃತ್ತಿಯುಳ್ಳ ವರಿಗೆ ಶಾಂತಿ ಸುಮಾಧಾನಗಳನ್ನು 
ನೀಡಲು ಅಸಮರ್ಥನಾಗಿ ನಂಬಿಕೆಗೆ ಟಟ ಜಾ ನೆ... ಧಾರ್ಮಿಕ ಪ್ರವೃತಿಯು 
ಳ್ಳವರ ಸ್ರ ಪ್ರಕಾರ ದೇವರಿಗಿಂತ ಮಿಗಿಲಾದ ಮತ್ತೊಂದು ತತ್ವವಿಲ್ಲ. ಬಗ್‌ ಸವರು 
RE ನಿಷ್ಟ ಯೋಜಕನೂ ಆಗಿ ಮಾನವನ ಹನ ಪಾತ್ರೆ 
ನಾಗುವವನಾಗುತ್ತಾ, ತ 
ಸಾರ್ವತ್ರಿಕ ಮತ್ತು ದೇವರು ಎರೆಡೂ ಸ್ವತಂತ್ರ ತತ್ವಗಳು ಎಂಬ ಉತ್ತರ 
ಆಕರ್ಷಕವಾಗಿ ಕಿಡುಬುದರೂ ಅದರಲ್ಲಿ ಹ ಇಲ್ಲದಿಲ್ಲ. ಎರಡೂ ಅನಂತ, 
ಸ್ವತಂತ್ರ, ಸೆ ಸರಿಪೂರ್ಣ ಎಂದು ಒಪ್ಪಿದ ಸಕ್ಷದಲ್ಲಿ ಎರಡೂ ಸಂಬಂಧರಹಿತ ಉದಾಸೀನ 
ತತ್ತೆಗಳೆಂದು ಹೇಳಬೇಕಾಗುತ್ತೆ Fy ಅರ ಈ ಎರಡು ತತ್ವಗಳ ನಡುನೆ ಯಾನ 
ಸಂಬಂಧವನ್ನೂ ಕಲ್ಪಿ ಸಲಾಗದೆ, ಎರಡರ ನಡುವೆ ಕೂಡಿಸಲಾಗದ 'ಸದಕನೇರ್ಪಡುತ್ತ ದೆ. 
ಹೀಗೆಂದರೆ ಅದು ಕಡುಸ್ವೆ (ತದಲ್ಲಿ ಸರ್ಯಾವಸಾನವಾಗತ್ತ ಜಿ; ಕಡುಜ್ಹೇತವಾದ ಹಾಗೆ 
ನೋಡಿದರೆ ಏನನ್ನೂ ನಿನಂಸುವುದಿಲ್ಲ. ಸಾರ್ವತ್ರಿಕ (ಪರಮಶ್ರೇಯ ) ಸಾರ್ವತ್ರಿಕ 
ವಾಗಿರುತ್ತದೆ, "ದೇವರು' ಜೀನರಾಗುತ್ತಾನೆ ಅಷ್ಟೆ. 


೪೬ ಮಾನವಿಕ ಕರ್ಣೂಟಿಕ 


ಸ | ಜೆ ತ =~ 8 
ಸ್ಲೇಟೋನಿನ ಸಂವಾದಗಳನ್ನು, ಅದರಲ್ಲೂ “ಫೈಲೀಬಸ್‌' ಸಂವಾದವನ್ನು ' 
ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಪರಮಶ್ರೇಯ ಮತ್ತು "ದೇವರು' ಎರಡೂ ಅಭಿನ್ನ ತತ್ವ” 
ಗಳು ಎಂದು ಅವನು ಅಭಿಪ್ರಾಯಸಟ್ಟಂತೆ ಕಂಡುಬರುತ್ತದೆ. ಇದರಿಂದ ಪ್ಲೇಟೋವಿನ ' 


ದೃಷ್ಟಿ ಯಲ್ಲಿ ದೇನರು ನಿರಾಕಾರ, ಸಾಕಾರನಲ್ಲ ಎಂಬ ಅಂಶ ಸ್ಪಷ್ಟಪಡುತ್ತದೆ. pa 


ಸ ಕ್ಷಣ 


೧೦ 

ಪ್ಲೇಟೋನಿನ ತಾತ್ವಿಕಚಿಂತನೆಯಲ್ಲಿ ಪ್ರಸಂಚ ತತ್ವವನ್ನು ಶುರಿತು ಇಲ್ಲಿ ಇನ್ನೂ 
ವಿವರವಾಗಿ ಚರ್ಚಿಸಬೇಕು. ನಿನುರ್ಶಾತ್ಮಕವಾಗಿ ಪರಿಶೀಲಿಸಿದಾಗ ಅವನು ಪ್ರಪಂಚ ' 
ತತ್ವದ ಬಗ್ಗೆ ಪೂರ್ಣವೂ ಸಮರ್ಸಕವೂ ಅದ ವಿವರಣೆಯನ್ನು ನೀಡಿಲ್ಲವೆಂದೇ ಹೇಳಬೇಕು. 4 
ಪ್ರಸಂಚನನ್ನು ಸಾರ್ವತ್ರಿಕಗಳ “ತೋರಿಕೆ ಎಂದು ಹೇಳಿದ ಮಾತ್ರಕ್ಕೆ, ಪ್ರಪಂಚದ ' 
ಸಮರ್ಪಕ ನಿನರಣೆಯನ್ನು ನೀಡಿದಂತಾಗಲಿಲ್ಲ. ಏಕೆಂದರೆ ಅದು 'ಸಾರ್ವತ್ರಿಕಗಳ ಶ್ಯ 
ತೋರಿಕೆ ಯಾದರೆ, «ಏಕೆ? ತೋರುತ್ತದೆ "ಹೇಗೆ' ತೋರುತ್ತದೆ ? ತೋರಿಕೆ ಏಕಿರಬೇಕು? ' 
ಎಂಬ ಪ್ರಶ್ನೆಗಳು ಸಹಜವಾಗಿಯೇ ಮೇಲಕ್ಕೇಳುತ್ತವೆ. ಈ ಪ್ರಶ್ನೆಗಳಿಗೆ ಬುದ್ಧಿ ಬದ್ಧವಾದ, ' 
ವೈಚಾರಿಕವಾದ ಉತ್ತರಗಳನ್ನು ಪ್ಲೇಟೋ ನೀಡಿಲ್ಲ, ಅವನದು ಒಂದು ರೀತಿಯ ಕಾವ್ಯ 
ಮಯ ಪೌರಾಣಿಕ ಹಾಗೂ ಕಾಲ್ಪನಿಕ ಉತ್ತರವಾಗಿದೆ. ತನ್ನ ಸಂವಾದವಾದ ಓಮೇ 
ಯಿಸ್‌ ' ನಲ್ಲಿ ಪ್ರಪಂಚೋತ್ಸತ್ತಿಯ ಬಗ್ಗೆ ಈ ರೀತಿಯೆ ವಿವರಣೆಯಿದೆ, ಪ್ರಪಂಚದ ' 
ವಸ್ತು ಪ್ರತ್ಯೇಕಗಳು ಪೂರ್ಣ ಸತ್ಯವಲ್ಲ; ಅವು " ಅರೆಸತ್ಯ? « ಆರೆಮಿಥ್ಯ'. ವಸ್ತುಗಳು ; 
" ಅರ್ಧಸತ್ಯ ' ಏಕೆಂದರೆ ಅವು ಸಂಪೂರ್ಣ * ಸತ್‌ ? ತತ್ವಗಳಾದ ಸಾರ್ವತ್ರಿಕಗಳಲ್ಲಿ 
ಭಾಗವಹಿಸುತ್ತವೆ. ಅವ್ರು ಅರ್ಧ ಮಿಥ್ಯ ; ಏಕೆಂದರೆ ಸಂಪೂರ್ಣ " ಅಸತ್‌ ತತ್ವದಲ್ಲಿ ' 
ಅವು ಪಾಲ್ಗೊಳುತ್ತವೆ. ಆದುದರಿಂದ * ಸಂಪೂರ್ಣ ಅಸತ್‌ ' ಎಂಬ ತತ್ವ ವೊಂದಿರ 
ಬೇಕು. ಅದನ್ನೇ ಪ್ಲೇಟೋ Matter’ ಎಂದು ಕರೆಯುತ್ತಾನೆ. ಅದು ಯಾವ 
ಲಕ್ಷಣವನ್ನೂ ಹೊಂದಿರದೆ ನಿರ್ವಿಕೇಷ ನಿರೂಸ ದ್ರವ್ಯ. ಕ 

« ಸತ್ತ್‌? ತತ್ವಗಳಾದ ಸಾರ್ವತ್ರಿಕಗಳು ಮತ್ತು «ಅಸತ್‌? ತತ್ವವಾದ ‘Matter’ 
(ನಿರ್ನಿಶೇಷ ನಿರೂಪ ದ್ರವ್ಯ) ಗಳ ಸಮ್ಮಿಲನದಿಂದ ಪ್ರಪಂಚ, ಪ್ರಸಂಚದ ಪ್ರತ್ಯೇಕ | 
ಪ್ರತ್ಯೇಕ ವಸ್ತುಗಳು ಉತ್ಪತ್ತಿ ಯಾಗುತ್ತವೆ. ಅಂದರೆ ಸಾರ್ವತ್ರಿಕಗಳನ್ನು, ನಿರ್ವಿಶೇಷ 
“Matter’ನ ಮೇಲೆ ಅಚ್ಚೊತ್ತು ವ್ರದರ ಮೂಲಕ ಪ್ರತ್ಯೇಕ ಪ್ರತ್ಯೇಕ ಮೂರ್ತ ವಸ್ತು 
ಗಳು ಹೊರಬರುತ್ತವೆ. ಆದರೆ ಈ ಸಮ್ಮಿಲನ, ಅಚ್ಚೊ ತ್ತಲ್ಪಡುವಿಕೆ ಹೇಗೆ ಸಾಧ್ಯವಾಗು 
ತ್ತದೆ ? ಸಾರ್ವತ್ರಿಕಗಳೇ ನಿರ್ವಿಶೇಷ ‘Matter’ನಲ್ಲಿಗೆ ಸಂಚರಿಸಿ ತಮ್ಮ ಮುದ್ರೆ 
ಯನ್ನು ಅದರ ಮೇಲೆ ಒತ್ತುತ್ತವೆ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಸ್ಲೇಟೋವಿನ: 
ಪ್ರಕಾರ ಸಾರ್ವತ್ರಿಕಗಳು ಚಲನರಹಿತವಾದನ್ಹ, ಬದಲಾವಣೆರಹಿತವಾದವುಗಳಾಗಿವೆ. 
ನರ್ನಿಶೇಷ ನಿರಾಕಾರ *1/12(1೦[' ತಾನೇ ಸಾರ್ವತ್ರಿಕಗಳೆಡೆಗೆ ಧಾವಿಸಿ ಅವುಗಳ 
ಮುದ್ರೆಯನ್ನು ತನ್ನ ಮೇರೆ ಹೊಂದುತ್ತದೆ ಎಂದೂ ಹೇಳಲಾಗುವುದಿಲ್ಲ. ಏಕೆಂದಕ್ಕೆ ' 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಸ್ಲೇಟೋ ಮತ್ತು ಅರಿಸ್ಟಾಟಲ್‌ ೪೭ 


ಅವನ ಪ್ರಕಾರ, Matter ನಿರ್ಜೀನ ಜಡತತ್ವ. ಹಾಗಾದರೆ ಅನುಗಳ ಸಮ್ಮಿಲನ 
ಹೇಗೆ ಸಾಧ್ಯವಾಗುತ್ತದೆ? ಇಲ್ಲಿ ಇದ್ದೆಕ್ಕಿದ್ದಂತೆ ಪ್ಲೇಟೋ "ದೇವರು' ಎಂಬ ತತ್ವವನ್ನು 
ಮುಂದಿಡುತ್ತಾನೆ. ದೇವರು, ನಿರ್ವಿಶೇಷ ನಿರೂಪ *"Mಡtter’ನ ಮೇಲೆ ಸಾರ್ವತ್ರಿಕ 
ಗಳ ಮುದ್ರೆಯನ್ನು ಒತ್ತಿ ಮೊದಲು ವಿಶ್ಮಾತ್ಮ ಅಥವಾ ಸೂತ್ರಾತ್ಮ (World- 
5001) ನನ್ನು ಸೃಜಿಸುತ್ತಾನೆ. ಅದು ಅಭೌತಿಕವಾದರೂ ದೇಶಾತೀತನಲ್ಲ. ಶೂನ್ಯಾ 
ಕಾಶದಲ್ಲಿ ಅದು ಒಂದು ಬಲೆಯಂತೆ ಹರಡಿಕೊಳ್ಳು ತ್ತದೆ ದೇವರು ಅದನ್ನು ಎರಡಾಗಿ 
ವಿಭಜಿಸಿ, ಅಂತವೃ ೯ತ್ತ, ಬಹಿವೃ ೯ತ್ತಗಳನ್ನಾಗಿ ಕೋ ನೆ. ಅಂತವೃ ೯ತ್ರ್ಯ ಮುಂದೆ 
ಗ್ರಹಗಳಾದರೆ, "ಬಹಿವನ್ಸತ್ತ ನಕ್ಷತ್ರ ಲೋಕವಾಗಿ `ಮಾರ್ಪಡುತ್ತ | ನಿರೂಪ 
“Matter“ನಿಂದ ದೇವರು ಚತುರ್ಭೂತಗಳನ್ನು ಪೂಜಿಸುತ್ತಾನೆ ಎಂದು ಫೆ ಸ್ಲೇಟೋ 
ಹೇಳುತ್ತಾನೆ. 

ಈ ವಿವರಣೆ ಊಹಾತ್ಮ ಕವಾದ ಪೌರಾಣಿಕ, ಕಾನ್ಫಮಯ ದಂತಕಕೆಯ ತತ 
ವಲ್ಪದೆ ಬುದ್ಧಿ ಗೆ, ವಿಚಾರ ತರ್ಕಕ್ಕೆ ವಿಡೇಯೆವಾದ ವಾಸಃ ವ ವರ್ಣನೆಯಲ್ಲ. ಏನೇ 
ಆಗಲಿ, ಸ್ಲೇಟೋವಿನ ಚಿಂತನೆಯಲ್ಲಿ ಸೂತ್ರಾತ್ಮ (World- Soul) ಸಾರ್ವತ್ರಿಕ 
ಗಳಿಗೂ ಪ ಪ್ರಸೂಚಕ್ಕೊ ಸಂಬಂಧೆ ಏರ್ಪಡಿಸುವ ಸೇತುವೆಯಾಗಿದೆ. ಅದು ಅಮರವೂ 

ಚೇತನವೂ ಆದುದು. ಅದು ಪ್ರಪಂಚವನ್ನು ನಿಯಮಗಳಿಗನುಸಾರವಾಗಿ ಮುನ್ನಡೆಸು 
ತ್ರ ಡೆ. ಹಾಗೆಯೇ ಅದು ವಿಶ ದೆಲ್ಲಿ Mite ಚಲನೆಯ ಮೂಲ ಕಾರಣವೂ 
ಸಣ. ವಿಶ್ವಾತ್ಮನಿಂದ' ಎಸ್ಸೆ ಲಿಯೂ ತುಂಬಿ ತುಳುಕುತ್ತಿರುವ ವಿಶ್ವ ಜ್ಜ ನಿಕೆವಾದೆ 
ವಿಸ್ತ ಸ್ರವಾಗಿದೆ Lx ಪ್ಲೇಟೋ  ಉದ್ರೋಸಿ ಸಿಸುತ್ತಾನೆ. 


೧೧ 


ಪ್ಲೇಟೋನಿನ ವಿಭಜಿತ ಕೇಖೆಯೆ ದೃಷ್ಟಾಂತ 
(Analogy of the Divided Line) 

'ಅಭಿಮತ' (Opinion)ಕ್ನೂ "ಜಾ ನಕ್ಕೂ (Knowledge) ಜೇದವಿನೆ 
ಯೆಂದು ತೋರಿಸಲು ಹಾಗೂ ಜ್ಞಾನವನ್ನು ಹಂತಹಂತನಾಗಿ ಹೇಗೆ ಸಡೆಯಬಹುದೆಂಬು 
ದನ್ನು ವಿನರಿಸಲು ಪ್ಲೇಟೋ “ವಿಭಜಿತ ರೇಖೆಯ ದೃಷ್ಟಾ ೦ತ'ವೆನ್ನು ಉಪಯೋಗಿಸಿ 
ಕೊಂಡಿದ್ದಾನೆ. ವಸ್ತುಗಳೊಡನೆ ಇಂದ್ರಿ ಯ ಸಂಪ Ey ಜಾಗ ಅಭಿಮತ ಮಾನವನಿಗೆ 
ಅನಾಯಾಸವಾಗಿ ಬರುವುದು. ಆದರೆ ಜ್ಞಾ ನವನ್ನು ಅರ್ಜಿಸಲು ತಕ್ಕಷ್ಟುಶ್ರವು 
ಅತ್ಯಾವಶ್ಯಕ. 

ಸ್ಲೇಟೋವಿನ ಪ ಪ್ರಕಾರ ಅಜ್ಞಾನದಿಂದ ಜ್ಞಾನಕ್ಕೆ ಹೋಗಲು ಮುಖ್ಯವಾಗಿ 
ನಾಲ್ಕು ಸ ಸರಗಳುಂಟು : 

(1) ಹುರುಳಿಲ್ಲದ ಕಲ್ಪನೆ ಮತ್ತು ಅನಿರ್ದಿಷ್ಟ ಊಹಾಪೋಹ (Vain 


imagination and wild guessing). 


೪೮ ಮಾನಕ ಕರ್ಣೂಟಿಕ 


(11) ದೃಢ ನಂಬಿಕೆ (೩5508000 or confidence) 

(iii) ವಿವೇಚನೆಯಿಂದ ಗ್ರಹಿಸುವುದು ಮತ್ತು ಅರ್ಥಮಾಡಿಕೊಳ್ಳು ವುದು 
(Thinking through and understanding) 

(1೪) ತಥ್ಯಸರಾಮರ್ಶೆ ಅಥವಾ ತತ್ವಮಾಮಾಂಸೆ (Dialectic). 

ಮೊದಲನೆಯ ಹುತ ಮಾನವನ ಮನಸ್ಸು, ಸತ್ಯ-ಭ ಮೆ, ಎಚ್ಚರ- ಕನಸು, 


ಹ್‌ sh AN RE 


ಸಾರ_ಅಸಾರ, ಬಿಂಬ-ಸ್ರತಿಬಿಂಬ ಮುಂತಾದವುಗಳ ನಡುವಿನ ಭೇದವನ್ನು ಗುರುತಿಸಲು ' 


ಅಸಮರ್ಥವಾಗಿರುವ ಸ್ಥಿತಿಯಾಗಿದೆ. ಮನಸ್ಸು ಯಾವ ಯಾವ ಸಂವೇದನೆಗಳು ಹೇಗೆ 


ಹೇಗೆ ಬರುತ್ತವೋ ಹಾಗೆ ಹಾಗೆಯೇ ಅವ್ರಗಳನ್ನು ಸ್ವೀಕರಿಸುತ್ತದೆ. ಅವುಗಳನ್ನು ' 
ಮನಸ್ಸು ವಿಂಗಡಿಸಲಾಗದ ಹಾಗೂ ವ್ಯವಸ್ಥಾಬದ್ಧವಾಗಿ ಜೋಡಿಸಲಾಗದ ಸ್ಥಿತಿಯಾಗಿದೆ | 


ಆದು. 


ಆದರೆ ತರಬೇತಿಗೊಂಡ ಮನಸ್ಸು ಸತ್ಯ-ಮಿಥ್ಯ, ಸಾರ-ಅಸಾರ ಬಿಂಬ- ಪ್ರತಿಬಿಂಬ, ' 


ಎಚ್ಚರ. ಕನಸುಗಳ ನಡುವೆ ಹವ್ಯಾಸದಿಂದ, ಅಭ್ಯಾಸದಿಂದೆ ಭೇದವನ್ನುಟುಮಾಡಲು 
ಉಸಕ್ರಮಿಸುತ್ತದೆ. ಆದರೆ ಆ ಭೇದ *ಹೇಗೆ' ಮತ್ತು «ಏಕ ಎಂಬುದರ ತಿಳುವಳಿಕೆ 
ಮನಸ್ಸಿಗಿನ್ನೂ ಬಂದಿರುವುದಿಲ್ಲ... ಅಭ್ಯಾಸ, ನಂಬಿಕೆಯ ಮೇಲೆ ಅದು ವಿಂಗಡನೆಯ 
ಕಾರ್ಯವನ್ನು ಮಾಡುತ್ತದೆ, 


ಮೇಲೆ ಹೇಳಿದ ಎರಡು ಸ್ತರಗಳೂ "ಅಭಿಮತ ಕ್ಷೇತ್ರಕ್ಕೆ? ಸಂಬಂಧಿಸಿದ್ದಾಗಿವೆ ' 


ಎಂದು ಪ್ಲೇಟೋ ಹೇಳುತ್ತಾನೆ. ಉಳಿದ ಮತ್ತೆರಡು ಸ್ತರಗಳು “ಜ್ಞಾನ ಕ್ಷೇತ್ರಕ್ಕೆ? 
ಸಂಬಂಧಿಸಿದ್ದಾಗಿನೆ. 


ಮೂರನೆಯ ಹಂತದಲ್ಲಿ ಎರಡನೆಯ ಸ್ತರದಲ್ಲಿ ರೂಪಗೊಂಡ ನಂಬಿಕೆಯನ್ನು ' 


"ಏಕೆ? ಮತ್ತು «ಹೇಗೆ: _ ಇವುಗಳನ್ನು ಚಿಂತನ ಕ್ರಿಯೆಯಿಂದ ವಿವೇಚಿಸಿ ವಿವರಿಸುವ 
ಪ್ರಯತ್ನವನ್ನು ಮಾಡಲಾಗುತ್ತದೆ. ಸತ್ಯ ಮಿಥೈಯಿಂದ ಏಕೆ ಮತ್ತು ಹೇಗೆ ಭಿನ್ನ ವಾಗಿದೆ 
ಎಂಬುದನ್ನು ಬುದ್ಧಿ ಪೂರ್ವಕವಾಗಿ ವಿಚಾರ ವಿಮರ್ಶೆಯಿಂದ ತಿಳಿಯುವುದೇ ಮೂರನೆಯ 
ಹೆಂತ. ಮೂರನೆಯ ಹಂತಕ್ಕೆ ಕಾಲಿರಿಸಿದ ತಕ್ಷಣವೆ ಮನಸ್ಸು ಅಭಿಮತ ಕ್ಷೇತ್ರವನ್ನು 
ಬಿಟ್ಟ ಜ್ಞಾ ನಕ್ಷೇತ್ರವನ್ನು ಪ್ರವೇಶಿಸುತ್ತದೆ... ಈ ಹಂತದಲ್ಲಿ ಮನಸ್ಸು ಚಲನಾತ್ಮಕ 
ಅನೇಕನಾದದಿಂದ ಅಚಲನಾತ್ಮಕ ಏಕವಾದದ ಕಡೆಗೆ ಮುಂದುವರಿಯುವ ಪ್ರಯತ್ನವನ್ನು 
ಆಂಭಿಸುತ್ತದೆ, 

ಅಂತಿಮ ಹಂತದಲ್ಲಿ ಮನಸ್ಸು ಸಾಮಾನ್ಯಗಳು ಅಥನಾ ಸಾರ್ವತ್ರಿಕ 
(Universals or Ideas )ಗಳನ್ನು ಆವಿಷ್ಟರಿಸಿ ಅವುಗಳ ಅರಿವನ್ನು ಪಡೆಯುತ್ತದೆ. 
ಅವುಗಳೆಲ್ಲವುಗಳ ಮೂಲತತ್ವವಾದ ಪರಮಶ್ರೇಯ (The 80೦6) ವನ್ನು ಗ್ರಹಿಸು 
ವುದರ ಮೂಲಕ ತತ್ವಜ್ಞಾನ (೧1110507110 wisdom)ನನ್ನು ಹೊಂದುತ್ತದೆ. 


ಇದು ಅತ್ಯಾನಶ್ಯಕವಾದುದು; ಏಕೆಂದರೆ ಸಾರ್ವತ್ರಿಕಗಳಲ್ಲಿ ಅತ್ಯುತ್ತ ಮವಾದುದನ್ನು : 
ಗ್ರಹಿಸದ ಹೋದರೆ ಅವುಗಳ ಜ್ಞಾನವನ್ನು ಪಡೆಯಲಾಗುವುದಿಲ್ಲ. ಸಾರ್ವತ್ರಿಕಗಳ . 


ಪ್ರಾಚೀನ ಪಾಶ್ಚಾತ್ಯ ತಾತ್ತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೪೯ 


ನಡುವೆ ಇರುವ ನಿರ್ದಿಷ್ಟ ಸಂಬಂಧನನು ಗುರುತಿಸಿ ಅವುಗಳನ ಸುನ್ಯವಸ್ಥಾ ಬದ್ಧ ವಾಗಿ 
ಜೋಡಿಸುವುದನ್ನೆ ತಥ್ಯಪ ಪರಾಮರ್ಶೆ ಅಥವಾ ತತ ಮಾಮೂಂಸೆ ಎಂದು ಬೆ ಟೋ 
ಕರೆದಿದ್ದಾನೆ. 

ಈ ಮೇಲೆ ಹೇಳಿದ ನಾಲ್ಕು ಹಂತಗಳನ್ನು ಈ ಕೆಳಗೆ ಕಂಡ ನಕ್ಷೆಯ ಮೂಲಕ 
ಸೂಕ್ಷ್ಮವಾಗಿ ನಿರ್ದೇಶಿಸಬಹುದು: 


—— 


೫ 
A D ಈ E B 


ಯಾವುದಾದರೂ ಒಂದು ಸರಳ ರೇಖೆ Aಔ ಯನ್ನು ತೆಗೆದುಕೊಂಡು ಅದನ್ನು 
C ಬಿಂದುವಿನಲ್ಲಿ ಅಸಮವಾಗಿ ವಿಭಜಿಸಿ. C8 ಮತ್ತು CA ಗಳನ್ನು ಸಮವಾಗಿ ಔ 
ಮೆತ್ತು, ' D ಬಿಂದುಗಳಲ್ಲಿ ಪುನ: ವಿಭಜಿಸಿ. ಈಗ ಈ ಕೆಳಗೆ ಇತ ಅನುಪಾತಗಳು 
ಸಿದ್ಧಿ ಸುತ್ತವೆ. 
CB: CA:: CE: EB:: CD: DA 
CA- ಸಾರ್ವತ್ರಿಕಗಳು ಮತ್ತು ಅವುಗಳನ್ನು ಪಡೆಯುನ ಮಾರ್ಗವಾದ ಗಣಿತದ 
ನಿಷ್ರಸ್ಟ ಜ್ಞಾನವನ್ನು ಸೂಚಿಸುತ್ತದೆ. ( ಜ್ಞಾನ ಕ್ಷೇತ್ರ ) 
CB — _ ಇಂದ್ರಿಯ ಪ್ರಪಂಚ ` ಮತ್ತು ಅದನ್ನು ತಿಳಿಯುವ ಮಾರ್ಗವಾದ ಇಂದ್ರಿಯೆ 
ಸಂವೇದನೆಯನ್ನು ಸೂಚಿಸುತ್ತದೆ. ( ಅಭಿಮತ ಕ್ಷೇತ್ರ) 
CE — ಪ್ರಸಂಚದ ಮೂರ್ತ ಪ್ರ ತ್ಯೇಕ ಸ್ಪ ರ್ರತ್ಯೇಕ ವಸು ಸಗಳನ್ನು ಸೂಚಿಸುತ್ತದೆ. 
EB— ಪ್ರುತ್ಯೇಕವಸ್ತುಗಳ ¢ ಗಳ ಹ್‌ ಸೂಚಿಸುತ್ತದೆ. 
CD — ಇಂದ್ರಿಯ ಪ್ರಪಂಚದ ಮತ್ತು ಸಾರ್ವತ್ರಿಕ ಪ್ರಸಂಚಗಳನ್ನು ಕೂಡಿಸುವ 
ಕೊಂಡಿಯೆಂತಿರುವ « ನಿಷ್ಕೃಷ್ಟ ಸ-ಗಣಿತ ಜ್ಞಾ ನಃ ವನ್ನು ಸೂಚಿಸುತ್ತ ದೆ. 
DA ಸಾರ್ವತ್ರಿಕ ಲೋಕವನ್ನು ಪ ತಿನಿಧಿಸುತ್ತ ತೆ 
ಮೇಲೆ ಹೇಳಿದ ಅನುಪಾತಗಳು ಜ್ಞಾನವನ್ನು ಪಡೆಯುವ ಅನೇಕ ಕ್ರಿಯೆಗಳನ್ನು 
ಸೂಚಿಸುತ್ತವೆ. 
ಎರಡು ಅಂಶಗಳನ್ನು ಸ್ಪ ಸ್ಪಷ್ಟಿಕರಿಸಲು ಪ್ಲೇಟೋ " ವಿಭಜಿತ ರೇಖೆಯ ದೃಷ್ಟಾಂತ 


ವನ್ನು ಉಸಯೋಗಿಸಿಕೊಂಡಿದಾನೆ: 
(1) ನಕಲು (000105) ಗಳಾದ ವಸ್ತುಗಳು ಮೂಲವಾದ ಸಾರ್ವತ್ರಿಕ 


ಗಳೊಡನೆ ಯಾವ ಸಂಬಂಧವನ್ನು ಹೊಂದಿದೆ ಎಂಬುದನ್ನುತೋರಿಸಲು; ನಕಲುಗಳು 
ಹೇಗೆ ತಮ್ಮ ಅಸಿತ್ರಕ್ಕೋಸ್ಟರ ಮೂಲಗಳನ್ನು ಆಶ್ರಯಿಸಿಕೊಂಡಿನೆ ಎಂಬುದನ್ನು ಸ್ಪಸ್ಟೀ 
. ಕರಿಸಲು; ಹಾಗೂ ನಕಲುಗಳು ಮೂಲಗಳಷ್ಟೋ ಸತ್ಯವಲ್ಲ ಎಂದು ತೋರಿಸಲು. 


1] 


೫೦ ಮಾನವಿಕ ಕರ್ಣಾಟಕ 


(11) ನಕಲನ್ನು ಕುರಿತ ಒಬ್ಬ ನ ದೃಷ್ಟಿಯನ್ನು, ಮೂಲವನ್ನು ಕುರಿತ ಮತ್ತೊಬ್ಬ ನ 3 | 


ಸ್ಟಿಯೊಡನೆ ಹೋಲಿಸಲು ನಕಲನ್ನು, ವೀಕ್ಷಿಸುತಿ ತ್ರಿರುವವನು ಅದರ ಸಂಪಕ 
4 ರಬಹುದು. ಇಲ್ಲವೆ ತನ್ಮೂಲಕ ರ್‌ ಸ್ವರೂಪವನ್ನು ತಿಳಿಯಲು 
ನೀಕ್ಷಿಸುತ್ತಿ ರಬಹುದು ಸಂಕ್ಷೇಸದಲ್ಲಿ ಹೇಳುವದಾದರೆ, Si ಮೂಲಗಳಿಗೂ 
ಹಾ ಸಂಬಂಧವನ್ನು ಇಂದ್ರಿಯೆ ಸಂವೇದನೆಯುಳ್ಳ ಪ್ರಪಂಚ ಮತ್ತು ಜ್ಞಾನ 
ಸ್ವರೂಸವಾದ ಸ ಇರ್ವತ್ರಿಕೆಗಳೊಡನೆ ಹೋರಿಸುತು 2... ಬಾಜ. 

ಪ್ರಪಂಚ ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂಥದೂ, ಸ್ವವಿರೋಧಗಳಿಂದ ತುಂಬಿ 
ತುಳುಕುವಂಥದೂ ಆಗಿರುವುದರಿಂದ ಅದರ ಬಗ್ಗೆ ಜ್ಞಾನವನ್ನು ಪಡೆಯಲಾಗುವುದಿಲ್ಲ, 
ಕೇವಲ ಅಭಿಮತವನ್ನು ಮಾತ್ರ ಹೊಂದಬಹುದು ಎಂದು ಪ್ಲೇಟೋ ಪ್ರತಿಪಾದಿಸುತ್ತಾ ನೆ. 
ಈ ಅಂಶವನ್ನು ಗ್ರಹಿಸಿದ ಮೇಲೆ ಅದನ್ನು ತಿಳಿಯುವುದರಲ್ಲಿ ಹುರುಳಿಲ್ಲವೆಂದು ಅವನಿಗೆ 
ಮನದಟ್ಟಾಗುತ್ತ ಡೆ. ಆಗ ಅವನು ಮೂಲವಾದ ಸಾರ್ವತ್ರಿಕವನ್ನು (ಸರಮಶ್ರೇಯ ) 
ಗ್ರಹಿಸಲು ಸಾಕ್ಬಾತ್ಮರಿಸಿಕೋಳ್ಳೆಲು ಮುಂದಾಗುತ್ತಾ ನೆ. ಖಚಿತವೂ, ನಿಷ್ಕೃಷ್ಠ ಠೈವೂ 
ಆದ ಗಣಿತ ಜ್ಞಾ ನದಿಂದ ಪರಮಶ್ರೇಯ ಸಾವ್ರತ್ರಿಕನನ್ನು ಸಾಕ್ಷಾ ತ್ಮರಿಸಕೊಳ್ಳ 
ಬಹುದೆಂದು ಅವನು ಬೋದಿಸುತ್ತಾನೆ. 


೧೨ 


ವಿಭಜಿತ ರೇಖೆಯ ದೃಷ್ಟಾಂತವನ್ನ ಲ್ಲದೆ "ಸೂರ್ಯ' (The sun) ಉಪಮೆ 
ಯನ್ನು ಹಾಗೂ "ಗುಹೆ ದೃಷ್ಟಾಂತ' (Allegory of the 0೩%೦)ನನ್ನೂ 
ಉಸಯೋಗಿಸಿಕೊಂಡಿದ್ದಾನೆ. 

ಪರಮಶ್ರೇಯ (The 2೦೦d)ನನ್ನು », ಸೂರ್ಯನಿಗೆ ಹೋಲಿಸಬಹುದು. ಹೇಗೆ 
ಸೂರ್ಯ. ಪ್ರಕಾಶ, ನೋಟ, ಎಲ್ಲವಸ್ತುಗಳ ಉತ್ಪ ತ್ತಿ, ಮತ್ತು, ವಿಕಾಸಕ್ಕೆ, ಹೀಗೆ 
ಇಡೀ ಜೀವನಕ್ಕೆ ಆಧಾರನಾಗಿರುವನೋ. ಹಾಗೆ ನರವ ತ್ರಿ ಯ ಇಡೀ ವಿಶ್ವದ ಮೂಲ 
ವೆಂದು ಹೇಳಬಹುದೆಂದು ಪ್ಲೇಟೋ ವಿಶ್ಲೇಸಿಸುತ್ತಾನೆ. 


೧೩ 


ಗುಹೆ ದೃಷ್ಟಾಂತ ಮಾನವ ಹೇಗೆ ಅಜ್ಞಾನದಿಂದ ಜ್ಞಾನಕ್ಕೆ ಮುನ್ನಡೆಯು 
ತ್ತಾನೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇದು ಪ್ಲೇಟೋವಿನ "ಆದರ್ಶ ರಾಜ್ಯ' ಎಂಬ 
ಸಂವಾದದಲ್ಲಿ ಕಾಣಸಿಗುತ್ತದೆ2.. ಒಂದು ಗುಹೆಯಿದೆ ಎಂದುಕೊಳ್ಳೇಣ. . ಗುಹೆಯ 
ಬಾಗಿಲಿಗೆ ಮುಚ್ಚಳವೆಂಬಂತೆ ಬೆನ್ನುಗಳನ್ನು ಹಾಕಿಕೊಂಡು ಕೆಲವರು ಸೆರೆಯಾಳುಗಳಂತೆ 
ಕುಳಿತಿದ್ದಾರೆ. ಅವರ ದೃಷ್ಟಿ ತಾವು ಕುಳಿತಿರುವ ಗುಹೆಯ ಎದುರು ಗೋಡೆಯ ಕಡೆಗೇ 
ಸದಾ ಇರುವಂತೆ, ಅತ್ತ ಇತ್ತ ಅನರು ಹೊರಳಾಡದಂತೆ, ಭದ್ರವಾಗಿ ಅವರ ಕತ್ತು 


ಪ್ರಾಚೀಸ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌, ೫೧ 


ಮತ್ತು ಕೈಕಾಲುಗಳನ್ನು ಕಟ್ಟಿ ಬಂಧಿಸಿದ್ದಾರೆ ಎಂದು ಇಟ್ಟ ಕೊಳ್ಳೋಣ. ಅವರ 
ಬೆನ್ನಿನ ಹಿಂದೆ (ಗುಹೆಯ ಬಾಗಿಲು) ಬೆಂಕಿ ಜ್ಹಾ ಜ್ವಲ್ಯಮಾನವಾಗಿ ಉರಿಯುತ್ತಿದೆ ಎಂದು 
ಭಾವಿಸೋಣ. ಬೆಂಕಿಯ ಸುತ್ತಮುತ್ತ ಹರಿದಾಡುವ ವಸ್ತುಗಳ ನೆರಳುಗಳು (ಪ್ರೆತಿಬಿಂಬ) 
ಅವರು ನೆಟ್ಟದೃಷ್ಟಿ ಯಿಂದ ನೋಡುತ್ತಿರುವ ಕಣ್ಣೆ ದುರಿನ ಗೋಡೆಯ ಮೇಕೆ ಬೀಳುತ್ತವೆ. 
ಅವರು ಈ ನೆರಳುಗಳನ್ನು ನೋಡಿ ಅವೇ ಸರಮ ಸತ್ಯಗಳೆಂದು ತಿಳಿಯುತ್ತಾರೆ ಆಗಲೇ 
ಹೇಳಿದಂತೆ ಅವನನ್ನು ಬಿಗಿಯಾಗಿ ಬಂಧಿಸಿರುವುದರಿಂದ, ಅವರಿಗೆ ಬಾಹ್ಯ ಪ್ರಪಂಚದ 
ರೂಪ ಗಂಧವೇ ಇಲ್ಲ. - ಅದೃಷ್ಟವಶಾತ್‌ ಅವರಲ್ಲಿ ಒಬ್ಬನು ಹೇಗೋ ಹೊರಗೆ ಬಂದು 
"ವಾಸ್ತವ ಪ್ರಸಂಚ' ವನ್ನು ಅವಲೋಕಿಸಿ, *ಸತ್ಯ? ವನ್ನು ತಿಳಿದು ಅವನ್ನು ಗುಹೆಯ 
ಲ್ಲಿರುವ ತನ್ನ ಮಿತ್ರರಿಗೆ ಹೇಳಿದರೆ ಅವರು ಅವನನನ್ನು ಭ್ರಾಂತನೆಂದೂ, ಮರುಳನೆಂದೂ 
ಗೇಲಿಮಾಡಿ ಬಿದ್ದು ಬಿದ್ದು ನಗುತ್ತಾರೆ. ಹಾಗೆಯೇ ಇಂದ್ರಿಯ ಸಂವೇದನೆಯಲ್ಲಿ ಮುಳುಗಿ 
ಹೋದ ನಾವು ಪ್ರತ್ಯೇಕ ಪ್ರತ್ಯೇಕ ವಸ್ತುಗಳಿರುವ ಪ್ರಪಂಚವನ್ನು ಸರಮಸತ್ಯವೆಂದು ' 
ತಪ್ಪಾಗಿ ತಿಳಿದಿರುತ್ತೇವೆ. ಹೇಗೋ ಹೊರಗೆ ಬಂದ ಅವರು ಸತ್ಯವನ್ನು ನೋಡಿ ಮಿತ್ರನು 
ಹೇಳಿದ್ದು ಸರಿ ಎಂದು ತಿಳಿಯುತ್ತಾರೆ. ಕೊನೆಗೆ ಬೆಂಕಿಗಿಂತಲೂ ಪ್ರಕಾಶಮಾನವಾದ 
ನಭೋರತ್ಸವಾದ ಸೂರ್ಯನನ್ನು ನೋಡಿ ಪರಮಸತ್ಯವನ್ನು ತಿಳಿಯುತ್ತಾರೆ. ಹಾಗೆಯೇ 
ಇಂದ್ರಿಯದೃಸ್ಟಿ ಎಂಬ ಪೊರೆಯಿಂದ ಹೊರಬಂದು ಸಾರ್ವತ್ರಿಕಗಳನ್ನು ಅರಿತು 
` ಪರಮಶ್ರೇಯವನ್ನು ಸಾಕ್ಸಾತ್ಮರಿಸಿಕೊ:ಡಾಗ ನಮಗೆ ತಿಳಿಯುತ್ತದೆ, ಇಂದ್ರಿಯೆ 

ಪ್ರಸಂಚ ಸ್ವತಃಸಿದ್ಧವಾದುದಲ್ಲ ; ಆದುದರಿಂದ ಅದು ಕೇನಲ ತೋರಿಕೆ ಎಂದು. 

ಕ ಹೀಗೆ ಸರಮಶ್ರೇಯೆದ ಜ್ಞಾನವನ್ನು ಹೊಂದುವುದೆಂದರೇ ಸಕಲವನ್ನು ತಿಳಿದಂತೆ 
ಎಂದು ಈ ದೃಷ್ಟಾಂತದ ಮೂಲಕ ಪ್ಲೇಟೋ ಸಾರುತ್ತಾನೆ. 


೧೪ 


ಆತ್ಮ ತತ್ವ 
ನವ ಆತ 
ವಿಶ್ವಾತ್ಮ ಅಥವಾ ಸೂತ್ರಾತ್ಮ (World-Soul)ನನಲ್ಲದೆ ಮಾನ ಆತ್ಮ 
ವನ್ನೂ (Human-Soul) ಸ್ಲೇಟೋ ಪ್ರತಿಪಾದಿಸುತ್ತಾನೆ. ಅದು ಮಾನವನ 
ವೈಚಾರಿಕತೆಯ, ವಿವೇಚನೆಯ ಆಶ್ರಯ ಸ್ಥಾನವಾಗಿದೆ. ಅದು ಸಾರ್ವತ್ರಿಕಗಳು 
ಮತ್ತು ಪ್ರಸಂಚಗಳೆರಡರೊಡನೆಯೂ ಸಾಮ್ಯವನ್ನು ಹೊಂದಿದೆ. ಅದನ್ನು ಎರಡು 
ಭಾಗಗಳಾಗಿ ವಿಂಗಡಿಸಬಹುದು : 

(1) ವಿಚಾರಾತ್ಮ ಕ ಭಾಗ : ಇಡು ಆತ್ಮದ ಬಹುಭಾಗವನ್ನು ಆಕ್ರಮಿಸಿ 
ಕೊಂಡಿದೆ. ಸಾರ್ವತ್ರಿಕಗಳನ್ನು ಗ್ರಹಿಸುವುದು ಈ, ಭಾಗವೇ. ಅದು ಸರಳವೂ 
ಅನಿಭಾಜ್ಯವೂ ಆಗಿದೆ. ಆದುದರಿಂದ ಆದು ಅವಿನಾಶಿಯೂ ಅಮೃತವೂ ಆಗಿದೆ. 

ಆತ್ಮನ ಎರಡನೆಯ ಭಾಗ ಅವಿಚಾರಾತ್ಮಕವಾದುದು. ಅದು ಮರ್ತ್ಯ. ಅದನ್ನು 
ಪುನಃ ಎರಡು ಉಸಭಾಗಗಳನ್ನಾಗಿ ಮಾಡಬಹುದು. , (1) ಯೋಗ್ಯ ಅರ್ಧ (The 


೫೨ ಮಾನವಿಕ ಕರ್ಣೂಟಿಕೆ 


Noble Half) ಮತ್ತು (11) ಅಯೋಗ್ಯ ಅರ್ಥ. (The 1810016 Half) 
ಅಪ್ರತಿಮ ಶೌರ್ಯ, ಧೈರ್ಯ, ಸ್ಟೈರ್ಯ, ಸರಾಕೃಮ, ಘನತೆ, ಗೌರವ ಮುಂತಾದ 
ಉತ್ಪಷ್ಟ ಸ್ನ ಆಶಯಗಳಿಗೆ ಬಾನ ಗುಣಗಳಿಗೆ ಯೋಗ್ಯ ಅರ್ಧ ಆಶ್ರಯೆ ಸ್ಥಾನ 
ಸರ ಇಂದ್ರಿಯಗಳ ಹಸಿವಿಗೆ ವಿಷಯ ವಾಸನೆಗೆ ಆಶ್ರಯವನ್ನು ನೀಡುವುದು 
ಅಯೋಗ್ಯ ಅರ್ಧ. ಮಾನನನ ಆತ್ಮನಲ್ಲಿ ಮಾತ್ರ ಈ ಮೂರು ಭಾಗಗಳಿವೆ. ಪ್ರಾಣಿ 
ಗಳಲ್ಲಿ ಕೊನೆಯ ಎರಡು ಭಾಗಗಳು ಮಾತ್ರ ಇವೆ. ಆವುಗಳೆಲ್ಲಿ ವೈಚಾರಿಕ ಭಾಗ 
ಇಲ್ಲ. 


೧೫ 


ಆತ್ಮದ ಅಮರತ್ವ 

ಪ್ಲೇಟೋವಿನ ಪ ಪ್ರಕಾರ ಆತ್ಮ ಅನಿನಾಶ್ಲಿ ಅಮುರವಾದುದು. ಶರೀರಕ್ಕೆ ಹುಟ್ಟು: 
ಸಾನೆ ಉಂಟು. ಆನರೆ ಆತ್ಮ ಹುಟು ಬ್ಬಪುದೂ ಇಲ್ಲ, ಸಾಯುವ್ರೆದೂ: ಇಲ್ಲ. ಅದು ಆದಿ 
ಅಂತ್ಯರಹಿತವಾದುದು. ಪ್ಲೇಟೋ ತನ್ನ ಸಂವಾದಗಳಲ್ಲಿ ಆತ್ಮ ದ ಅಮರತ್ವ ವನ್ನು ವಾದ" 
ಗಳ ಮೂಲಕ ಸಾಧಿಸಿದ್ದಾ "ನೆ ಆ ವಾದಗಳನ್ನು ಈಗ ಸಂಶೀಲಿಸಬಹದಲ 

(1) ಸಂಸ್ಕ ರಣವಾದ (Argument form anamnesis), ಈ" 
ವಾದದ ಪ್ರಕಾರ ಎಲ್ಲಾ ಜ್ಞಾ ಸ್ವಿನವೂ ಸಂಸ್ಮರಣ ಅಥವಾ ನೆನಪು ಮಾತ್ರ. ಜ್ಞಾನ, 
ಹಸ. ಉದಯಿಸುವುದಿಲ್ಲ ಸಂಸ್ಕರಣ ಎಂದರೆ ಸಾರ್ವತ್ರಿಕಗಳ ರೋಕದಲ್ಲಿ ಆತ್ಮ 
ಅಶರೀರ ಸ್ಕಿ ತಿಯೆಲ್ಲಿ ಅನುಭವಿಸಿದ 'ದಿವ್ಯಾನಂದವನ್ನು ದಿವ್ಯ ಜ್ಞಾ ನವನ್ನು. 5 
ಪ್ರಸಂಚಕ್ಕೆ ಬಂದ ಮೇಲೆ ನೆನಸಿಸಿಕೊಳು ವದು. ಆತ್ಮನ ಸಹೆಜ ಸ್ಥಿತಿ 'ಆರರೀರ ಸ್ಥಿತಿ. 
ಅದು ಸಾರ್ವತ್ರಿಕಗಳ ಲೋಕದಲ್ಲಿ ವಿಹರಿಸುತ್ತಾ ದಿವ್ಯಾನಂದದಲ್ಲಿ ಮುಳುಗಿತ್ತು. ಈಗ 
lin: ಈ ಪ್ರಪಂಚಕ್ಕೆ ಬಂದು ಪ್ರತ್ತೆ ಕ್ರತ್ಯೇಕಗಳನ್ನು ವೀಕ್ಷಿಸಿದಾಗ ತಾನು ಜ್ಞಾನ 
ಚಕ್ಷುಸ್‌ನಿಂದ ಅನುಭವಿಸಿದ ಸಾರ್ವತ್ರಿ ಕಗಳ ಜಾನ ಮರುಕಳಿಸುತ್ತ ಡೆ. ಇಂದ್ರಿಯ 
ಪ್ರಸಂಚದ ಅನುಭವ ನಮಗೆ ನ್ಯ ಅಭಿಮತವನ್ನು ನೀಡುವದರ ಸಮರ್ಥ 
ವಾಗಿದೆಯೇ ಹೊರತು "ಜಾ ಸ್ಹ ನ' ವನ್ನು ನೀಡುವುದರಲ್ಲಲ್ಲ. ಏಕೆಂದರೆ ಇಂದ್ರಿಯೆ ಸಂವೆದನೇ ' 
ನಮಗೆ ಪ್ರತ್ಯೇಕ ಪ್ರ ತ್ಯೀಕ" ಮಖ ವಸು ಗಳನ್ನು ತೋರಿಸುತ್ತ ತ್ತದೆಯೇ ಹೊರತು 
ಸಾರ್ವತ್ತಿ ತಿಕಗಳನ್ನ ಲ್ಲ. ಉದಾಹರಣೆಗೆ "ಮಾನವತ್ವ ’ (The Universal Idea 
of Man) ನನ್ನು ನಾವು ಈ ಪ್ರಸಂಚದಲ್ಲಿ ಮೋಡಿ ನಾನು ನೋಡಿರುವುದು 
ಎತ್ತರವಾಗಿರುವ ಆ ಮನುಷ್ಯ, ಕುಳ್ಳಗಿರುವ ಈ ಮನುಷ್ಯ, ಶ್ವೇತವರ್ಣದ ಈ 
ಮನುಷ್ಯ, ಎಣ್ಣೆ ಗಂಪಿನ ಆ ಮನುಷ್ಯ: ಇತ್ಯಾದಿ. ಹಾಗಾದರೆ ನಾವು ಸಾರ್ವತ್ರಿಕಗಳ 
ಜ್ಞಾನವನ್ನು ಹೇಗೆ ಪಡೆಯುತ್ತೇವೆ? ಈ ಪ ಪ್ರಶ್ನೆಗೆ ಪ್ಲೆ ಕ್ಲೇ ಟೋ ಸಂಸ ಸ್ಮರಣೆಯಿಂದ ಮಾತ 
ಎಂದು ಉತ್ತರಿಸುತ್ತಾನೆ. 3 ಅನನ ಸ ಚತುರ, “acd ವಿದ್ಯಾರ್ಥಿಯ ಮನಸ್ಸಿ ನ 
ಹೊಸದಾಗಿ. ಜ್ಞಾನವನ್ನು ತುಂಬುವುದಿಲ್ಲ ; ಆಗಲೇ ಅವನ ಮನಸ್ಸಿನಲ್ಲಿ ಮಸುಕು k 


ಪ್ರಾಚೀನ ಪಾಶ್ಚಾತ್ಮೃ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೫೩ 


ಮಸುಕಾಗಿ ಅಸ ಸ್ಪಷ್ಟವಾಗಿರುವ ಜ್ಞಾ ನದ ಮೋಡೆಗಳನ್ನು ಚದುರಿಸುತ್ತಾ ನನೆ ಅಷ್ಟೆ, ಆಗ 
ನಿದ್ಯಾರ್ಥಿಯಲ್ಲಿನ ಜ್ಞಾನ ತನಗೆ ತಾನೇ ಬೆಳಗುತ್ತ ಜ್‌ ಹೀಗೆ ಆತ್ಮಕೆ ಹುಟ್ಟು ಇಲ್ಲ, 
ಸಾವೂ ಇಲ್ಲ ವ್ಯವಹಾರದಲ್ಲಿ ಅದು ಸಕರೀರಿಯಾಗುವುದನ್ನ ಹುಚ್ಚ ಎನ್ನು ವರು. 
ಕಂ(ರಯಾಗುತ್ತದನ್ನೆ ಮರಣ ಎನು ವದು, ಆದರೆ ಹುಟ್ಟ ಜಸ ಶರೀರಕ್ಕೆ, 
ತ್ಮನಿಗಲ್ಲ. ಆತ್ಮ ಅಮರ, ಅವಿನಾಶಿ ಎಂದು ಪ್ಲೇಟೋ ಸಾರುತ್ತಾನೆ. 

ಇದಕ್ಕೆ ಉದಾಹರಣೆಯಾಗಿ ಮೆನೋ ಸಂವಾದನನ್ನು ತೆಗೆದುಕೊಳ್ಳ 
ಬಹುದು. ಇಲ್ಲಿ ದನಕಾಯುವ ಗುಲಾಮ ಹುಡುಗ ಯಾವ ಪ್‌ ಸಿದ್ಧ ೫ 
ಇಲ್ಲದೆ ಗಣಿತದ ಸತ್ಯಗಳನ್ನು ಗುರ್ತಿಸುತ್ತಾನೆ. ಸಾಕ್ರಟೀಸ್‌ ಅವನ ನೆ ಕ್ಲಿಷ್ಟ 
'ರವಾದ ಗಣಿತದ ಸೂತ ತ್ರಗಳನ್ನು ಅಹ ಲವಾಗಿ ಹೇಳಿಸುತ್ತಾನೆ. ಇದರಿಂದ if, 
ಸಶರೀರಿಯಾಗಿ ಈ ಸ ಪ್ರಪಂಚಕ್ಕೆ ಬರುನ್ರೆದಕ್ಸಿಂತ ಮುಂಚೆ ಗಣಿತ ಜ್ಞಾನವನ್ನು ಹೊಂದಿ ' 
ತ ಂದ್ಲೂ ಈಗ ಅದನ್ನು ಕುರಿತು ಮಾತೆನಾಡುವ ಸಂದರ್ಭದಲ್ಲಿ ಅದನ್ನು ನೆನಪಿಗೆ ತಂದು 
ೊಳ್ಳುತ್ತಿ ದೆಯೆಂದೂ ಅರ್ಥವಾಗುತ್ತದೆ. ಅಂದರೆ ಆತ್ಮ ಅನುರ ಸ ಇದೆರಿಂಡೆ 
ಸಿದ್ಧ ಮಾ ದೆ. ಇದೇ ಸಂಸ ರಣವಾದ. 


(11) ಸಾರವನ್ನು ಕುರಿತ ವಾದ (Argument from essence). . 
೨ತ್ಸದ ಸಾರ ತಾನು ಸದಾ ಜೀನಿಸುವ್ರೆದರಲ್ಲಿಡೆ. ಅಂದರೆ ಅದು "ಜೀವನ' ಎಂಬ . 
ಜಾರ್ವತಿ ತ್ರಿಕದಲ್ಲಿ ಪಾಲ್ಗೊಳ್ಳುತ್ತದೆ. ಅಂದರೆ ತಾರ್ಕಿಕವಾಗಿ ಅದು ಜೀನನದ ವಿಕೋಧೆ 
ಕಲ್ಬನೆಯಾದ ಮರಣವನ್ನು ಹೊರತುಸಡಿಸಿದಂತಾಗುತ್ತದೆ. ಆದುದರಿಂದ ಆತ್ಮನಿಗೆ 
ನಾವೇ ಇಲ್ಲ. ಅಂದರೆ ಅದು ಅಮರನೆಂದು ಸಿದ್ಧ ವಾಯಿತು. 

(111) ಸಚಲನಾತ್ಮಕ ವಾದ (Argument from self-motion) 
ಫೇಡ್ರಸ್‌' ಸುವಾದೆದಲ್ಲಿ' ಆತ್ಮದೆ ಅಮರತ್ವವನ್ನು ಹೀಗೆ ಸಾಧಿಸಲಾಗಿದೆ : ಆತ್ಮ 
ೆನ್ಸಿಂದ ತಾನು ಮಾತ್ರ ಚಲಿಸುತ. ಡೆ. ಅಂದರೆ ಸೈಡ್‌ ಸಚಲನಾತ್ಮಕವಾದುದು, ಬೇಕೆ 
ಮುತ್ಯಾ ವ್ರದರಿಂದಲೂ ಅದು ”`ಚಲಿಸಲ )ಡುವ್ರೆದಿಲ್ಲ. ೫4 ತನ್ನ ಚಲನೆಗೆ 
ಮತ್ಯಾವುದೂ ತಡೆಯನ್ನು ಒಡ್ಡ ವ್ರದು ಸಾಧ್ಯ ನಿಲ್ಲ. ಆದುದೆರಿಂದ ಆದಕ್ಕೆ ಹುಟ್ಟಾ ಗಲೀ 
'ಪಾ ರೆಂಭವಾಗಲೀ) ಕೊೊತಿಯಾಗಲೀ ಸದು ಹೇಳಬೇಕಾಗುತ್ತದೆ. ೫ ಆತ್ಮ 
ಅಮರವೆಂದು ಸಿದ್ಧ ವಾಗುತ್ತದೆ. 4 

(iv) ಸಾಮ್ಯ "ವಾದ (Argument from affinity) ಅತ್ಮ 
ನಾರ್ವತ್ರಿಕೆಗಳೊಂದಿಗೆ ಎಲ್ಲ ರೀತಿಯಿಂದಲೂ ಸಾಮ್ಯವನ್ನು ಹೊಂದಿದೆ. ಸಾರ್ವತ್ರಿ ಕ 
ಳು ಅಮರವಾದುದರಿಂದ ಆತ ವೊ ಅಮರವಾಗಿರಬೇಕೆಂದು ಈ ವಾದ ಸಾರುತ್ತದೆ. 

ಅಲ್ಲದೆ ಆತ್ಮ ಶರೀರದ ತಯ ಮತ್ತು ಅದಕ್ಕಿಂತಲೂ ಹೆಚ್ಚು ದೈವಿಕವಾದುದು, 
ೇಹವನ್ನು PT. ದ್ರವ್ಯಗಳೊಡಗೂಡಿ " [6710217] ಕೆಡದಂತೆ ಇಟ್ಟಾಗ ಆದು 
ುಹಳ ಕಾಲ ಮುಂದುವರಿಯುವಂತೆ, ಆತೆ ವ ಅದಕ್ಕಿಂತಲೂ ಹೆಚ್ಚು ಕಾಲ ಮೂಡ 
ಸರಿಯುತ್ತ ದೆಂದು ವಾದಿಸಬಹುದು. ಅಂದರೆ ಆತ್ಮ ಅಮರ ಎಂದು ಸದ ವಾಗುತ್ತದೆ. 


೫೪ ಮಾನವಿಕ ಕರ್ಣಾಟಕ 


wl ಕಳ್‌ 


೧. 


ಈಗಾಗಲೇ ಹೇಳಿದಂತೆ, ಸ್ಲೇಟೋನಿನ ಪ್ರಕಾರ ನೀತಿಶಾಸ್ತ್ರಕ್ಸಿಂತ ಮಿಗಿಲಾಡ 
ಬೇರೆ ಶಾಸ್ತ್ರವಿಲ್ಲ. ಅದರ ಗುರಿ ಸರ್ವರಿಗೂ ಹಿತವನ್ನು ಟು ಮಾಡುವ ನೀತಿಯನ್ನು ' 
ಅಂದರೆ ಸರಮಶ್ರೇಯ (The Good) ವನ್ನು ಅವಿಷ್ಯರಿಸಿ, ಅದರ ಸ್ವರೂಪ ರಚನೆ 
ಗಳನ್ನು ತಿಳಿದು . ಕೊನೆಯಲ್ಲಿ ಸಾಕ್ಟಾತ್ಕರಿಸಿಕೊಳ್ಳು ವ್ರದಾಗಿದೆ. ಪರಮಶ್ರೇಯ 
ಎಂದರೆ . . ಇಂದ್ರಿಯೆ . ಸುಖಭೋಗವಲ್ಲ, ನಿವೇಕಜ್ಞಾನ. ಪ್ರತ್ಯೇಕಗಳು ಅಲ್ಬವೂ, ' 
ನಶ್ವರವೂ, ಅನಿತ್ಯವೂ, ಸದಾ ಬದಲಾವಣೆ ಹೊಂದುವಂಥವೂ ಆಗಿರುವುದರಿಂದ. ಅವು ' 
ಗಳನ್ನು ಕಸುವು ಅರ್ಥವಿಲ್ಲದ ಕಾರ್ಯ. ನಿಸ್ಸಾರವಾದುದನ್ನು ಮಾನವ ಎಂದು ' 
ಹುಡುಕಕೂಡದು. ಸಿತ್ಯವೂ, ಶಾಗ್ವತವೂ ಚೈತನ್ಯಮಯವೂ ಆದ ಸರಮಶ್ರೇಯವನ್ನು ' 
ಅರಸುತ್ತಾ ಸದ್ಗುಣಿಯಾಗಿರಬೇಕು.. ಸದ್ಗುಣಿಯೆನಿಸಿಕೊಂಡವನಲ್ಲಿ ಮುಖ್ಯವಾಗಿ ' 
ನಾಲ್ತು ಗುಣಗಳಿರಬೇಕು.. ಅವುಗಳೇ "ವಿವೇಕ ಧೈರ್ಯ (courage), ಆತ್ಮ 
ಸಂಯಮ (Temperance) ಮತ್ತು ನ್ಯಾಯಶೀಲಕೆ (Juste). ಇವುಗಳನ್ನು 
ಪ್ಲೇಟೋ “Cardinal Virtues’ ಎಂದು ಕರೆದಿದ್ದಾ ನೆ, 

“ವಿವೇಕ” ಎಂದರೆ ಪ್ರಪಂಚದ ವ್ಯವಹಾರಗಳಲ್ಲಿ, ಯೋಗ. ಭೋಗ ನಿತ್ಯ.-ಅನಿತ್ಯ, 
ನೋವ್ರೆ ನಲಿವುಗಳ ಅಂತರವನ್ನು ತಿಳಿಯುವುದು. . ಅಂತಹ ತಿಳುವಳಿಕೆಯನ್ನು 
ಹೊಂದಿರುವವಣೇ ವಿವೇಕಿ. 

ವಿವೇಕವನ್ನು ಕಳೆದುಕೊಳ್ಳುವಂತೆ ಮಾಡುವ ಪಾಶವೀ ಪ್ರವೃತ್ತಿಗಳನ್ನು ಸಜಿ 
ಬಡಿದು ಸತ” ಸಂಕಲ್ಪವನ್ನು ಕಾರ್ಯಾಚರಣೆಗೆ ತರುವುದೇ ಧೈರ್ಯವೆನಿಸುವುದು. 
ಅಂದರೆ ಸುಖದಲ್ಲಿಯೂ 'ದುಃಖದಲ್ಲಿ ಯೂ ಭಯಪಡತಕ್ಕ ವಿಚಾರಗಳು ಯಾವುವ್ರೆ 
ಭಯಸ ಡೆಕೂಡೆದ ವಿಚಾರಗಳು ಯಾವುವು ಎಂಬುದನ್ನು ಕುರಿತು ವಿವೇಕ ನೀಡುವ 
ತೀರ್ಪನ್ನು ಕಾರ್ಯದಲ್ಲಿ ತೋರಿಸುವುದು. ಒಬ್ಬನಲ್ಲಿ ನ, ನೀತಿಗೆ, ಸತ್ಯಕ್ಕ 
"ಹೆದರುತ್ತಾನೋ' ಅವನೇ ಧೈರ್ಯರಾಲಿ | 

ಆತ್ಮ ಸಂಯೆಮ ಎಂದರೆ ಮಿತ ಆಚಾರ. ಸುಖ-ದುಃಖ ಲಾಭ-ನಷ್ಟ, 
ನೋವು-ನಲಿವು, ಯೋಗ ಭೋಗಗಳನ್ನು ಕಾಣುವ ಸಮರಸ lcs 
ದೃಷ್ಟಿಯೇ ಆತ್ಮ ಸಂಯಮ. 

. ನ್ಯಾಯ Uda ನ್ಯಾಯಶೀಲತೆ ಎಂದರೆ-ವಿವೇಕ, ಧ್ಲೈರ್ಯ, ಆತ್ಮ ಸಂಯಮಗಳೆ 
ಸುಮಧುರ ಸಾಮ್ಯಾವಸ್ಥೆ, ಇದೇ. ಅವುಗಳೆಲ್ಲದರ ಸ್ಥಿತಿಗೆ ಅಂತಿಮ ಜಾ ಅದು 
ಅವುಗಳಲ್ಲಿ ಅಂತರ್ಗತವಾಗಿದ್ದು ಅವುಗಳನ್ನು ರಕ್ಷಿಸುವುದು. ಪ್ರತಿಯೊಬ್ಬನೂ ತನ್ನ 
ಶಕ್ತಿ, ಸಾಮರ್ಥ್ಯ ಸ್ವಭಾವಗಳಿಗನುಗುಣವಾಗಿ. ಜಾಮಿನು ಜಾ 
ಸ್ವರಕ್ಕೆ ಆನತ ಕಾರ್ಯ ಮಾಡುವುದು ನ್ಯಾಯವೆನಿಸುವುದು. 


ಪ್ರಾಚೀನ ಪಾಶ್ಚಾತೃ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೫೫ 
೧೭ 


ಪ್ಲೇಟೋವಿನ ರಾಜನೀತಿಕುಶಲತೆ ಅವನಿಗೆ ವಿಶಿಷ್ಟವಾದುದು. ಸದ್ದುಣವನ್ನು 
ಸಂಪಾದಿಸುವೆದೇ ಮಾನವನ ಕರ್ತವ್ಯ. ತಾನು ಸದು ಜಯಾಗೆ (ಕೆಂದು ಆತ್‌ 
ಪ್ರೇರಣೆಯ ಜೊತೆಗೆ, ಅದು ಬಾಹ್ಯದಿಂದಲೂ ಪುಷ್ಟಿ (ಕರಿಸಲ್ಪಟ್ಟಾಗ ಆವನು ತ್ವರಿತವಾಗಿ 
. ಸದ್ಗು ಜಿಯಾಗುವನಲ್ಲದೆ ಉಳಿದೆಲ್ಲರೂ ಸದ್ದು ಣಿಗಳಾಗುವಾತೆ ಪ್ರಭಾವ ಚೆ, 
ಹೀಗೆ ಹೊರಗಡೆಯಿಂದ. ಕಾನೂನು ಕಟ್ಟಳೆಗಳ ಮೂಲಕ ಸದು ಣಿಯಾಗಲು ಪ್ರೇರಕ 
ಶಕ್ತಿಯನ್ನು ನೀಡುವ ವ್ಯವಸ್ಥೆಗೆ "ರಾಜ್ಯವೆಂದು ಹೆಸರು. ಪ್ಲೆ (ಟೋವಿನ ಪ ಪ್ರಕಾರ ರಾಜ್ಯ 
ವಿರುವುದು ಸದ್ದು ಣವನ್ನು ಬೆಳಸಿ ಪೋಸಿಸುವುದಕ್ಕೇ. ಅದು” ತು ಜನರನ್ನು 
ಕ ಹೊಂದಿರಬೇಕೆಂದು ಸ ಪ್ರತಿಪಾದಿಸುತ್ತಾ ನೆ. ತ 

(1) ತ್ತು ಆಳಲು ಸಾಮರ್ಥ್ಯವಿರುವ ವರ್ಗ (ರಾಜ್ಯ ನ 

(11) ಯೋಧರು 

(iii) ವರ್ತಕರು (ವ್ಯವಸಾಯಗಾರರು, ಕಲಾ .ವಿಶಾರದರು: ಇತ್ಯಾದಿ) 

ತತ್ವ ಜ್ಲರು (Philosophers) ಮಾತ್ರ. ರಾಜ್ಯವನ್ನು ಆಳಲು ಸಮರ್ಥರು. 
ಏಕೆಂದರೆ `ಶಿವರಲ್ಲ ಬುದ್ಧಿ ಬಲವಿದೆ, ಜ್ಞಾನ ಪ್ರಜೆಯಿದೆ. ಅವರು ವಿವೇಕಿಗಳು ಕಾಮ 
` ಕ್ರೋಧಾದಿ ಅರಷಡ್ವ ರ್ಗಗಳ ಮೇಲೆ” ಪೂರ್ಣ ಪ್ರಭುತ್ವವನ್ನು - ಹೊಂದಿರುವವರು. 
ಶ್ರೀಯ_ಪ್ರೇಯಗಳ ನಡುವನ ಜೇಥನನ್ನು ಅರಿತವರು ; ಚಿತ್ತ ಸ್ವಾಸ್ಥಿಗಳು, ಕಾರ್ಯ 
ತತ್ಸರರು, ನಿಗರ್ನಿಗಳು, ಆತ್ಮ ಸಂಯಮಿಗಳು ; ಎಲ್ಲ ಶಾಸ್ತ್ರಗಳ ಲ ನೀತಿ 
et ದ ಸಾರವನ್ನು eds ಮಾನನ ಸ್ವಭಾವಡ ಪ್ರ ಪ್ರ pe ಭಾಗದ ಹಾಗೂ 
ಸವಾಗ್ರ ಆತ್ಮದ ಹಿತ ಸಷ ಜತೆ ಚೆನ್ನಾಗಿ ತಿಳಿದವರು. ಇಂಥವರ ಕೈಯಲ್ಲಿ ರಾಜ್ಯದ 
ಆಡಳಿತ ಜಯ ನಡೆಯುತ್ತದೆ. 

ಶೌರ್ಯವಂತರು, ಶಕ್ತರು, ಯುದ್ಧ ಕಲೆಯೆಲ್ಲಿ ನಿಪುಣರಾದವರು ಯೋಧರು. ಅವರು 
ಜತ್ತ ಶತ್ರುಗಳಿಂದ ರಕ್ಷಿಸುತ್ತಾ ಕಿ. ಆಂತರಿಕ ದಂಗೆಯನ್ನು ಆಡೆಗಿಸುತ್ತಾರೆ. 
ಇವರು ಪರಿಪಾಲಕರ ಆದೇಶಗಳನ್ನು ನರಸಾವಹಿಸಿ ನಡೆಯುತ್ತಾರೆ. 

ವರ್ತಕರು ಇತ್ಯಾದಿಗಳಿಗೆ ಪ್ರ ಪ್ರತ್ಯೇಕವಾದ ಕರ್ತವ್ಯ ಉಂಟು. ರಾಜ್ಯಕ್ಕೆ 
ಅತ್ಯಾವಶ್ಯಕವಾದ ಆಹಾರಸಾಮಗ್ರಿಗಳನ್ನು ಸಿದ್ಧ ಗೊಳಿಸುವುದು ಅವರ ಕರ್ತವ್ಯ. 
ಹೀಗೆ ಆಯಾಯ ವರ್ಗದವರು, ಅವರವರೆ ಸ್ವಭಾವ, ಸ್ವಧರ್ಮಗಳಿಗನುಗುಣವಾಗಿ 
ಅವರವರ ಕಾರ್ಯಗಳನ್ನು ಚಾಚೂ ತಪ್ಪದೆ ಮಾಡುವುದೇ ನ್ಯಾಯನೆನಿಸುವುದು. 
ಆಗಲೇ ರಾಜ್ಯದಲ್ಲಿ ಶಾಂತಿ ಸುಭಿಕ್ಷೆಗಳು ನೆಟಸುವುು ಎಂದು «" ಆದರ್ಶೆರಾಜ್ಯ'' ಎಂಬ 
ತನ್ನ ಸಂವಾದದಲ್ಲಿ ಪ್ಲ ಪ್ಲೇಟೋ ಪ್ರತಿಪಾದಿಸುತ್ತಾ ನೆ. 

ಬಹುಜನರು 'ಜ್ಯವಾಳೆಬೇಕೆಂಬ ಪ್ರಜಾಪ್ರಭುತ್ವದ ತತ್ನ ಕ್ಕೆ ಪ್ಲೆ ಪ್ಲೇಟೋ ತನ್ನ 
ಅಸಮ್ಮತಿಯನ್ನು ಅಸಮಾಧಾನವನ್ನು ಸೂಚಿಸುತ್ತಾನೆ. ಅಂಥ ಆಡಳಿತದಲ್ಲಿ ಪ್ರತಿ 


೫೬ ಮಾನವಿಕ ಕರ್ಣಾಟಕ 


ಯೊಬ್ಬ ಸ್ರಜೆಯೊ ಸಹ ಸಮಾನವಾದ ಹಕ್ಕು ಬಾಧ್ಯತೆಗಳನ್ನು ಹೊಂದಿರುವನಾದರ್ಕೂ 
ಆಳುವವರಿಗೆ ಅತ್ಯಾನಶ್ಯಕವಾಗಿ ಬೇಕಾದ ಶಿಕ್ಷಣ ಯೋಗ್ಯತೆ ವತ್ತ ಸಾಮರ್ಥ್ಯಗಳನ್ನು 
ಹೊಂದಿರುವುದಿಲ್ಲವಾದ್ದರಿಂದ ರಾಜ್ಯದ ಆಡಳಿತದಲ್ಲಿ ಅಚಾತುರ್ಯೆಗಳಾಗುವ ಸಂಭವ 
ಉಂಟು. ಆದುದರಿಂದ ಇಡೀ ಮಾನವ ಕುಲದ ಪರಮಶ್ರೇಯ ಏನೆಂಬುದನ್ನು ಆರಿತು 
ಸಾಕ್ಸುತ್ತರಿಸಿಕೊಂಡಿರುವ ಕೆಲವೇ ತತ್ವಜ್ಞ ರ ಶ್ರೀಮಂತ ಮತಿಯ ದೊರೆತನವನ್ನು 
(intellectual aristocracy) ಅನುಮೋದಿಸುತ್ತಾನೆ. ವಿವೇಕದ ತೌರುಮನೆ 
ಯಾದ ಜ್ಞಾನ ಆಳಬೇಕು, ಶೌರ್ಯ ಅದರ ಅಧೀನದಲ್ಲಿರಬೇಕು. ಎಲ್ಲಿಯ ತನಕ 
ರಾಜ್ಯ ಅಂಥವರಿಂದ ಆಳಲ್ಪಡುವುದಿಲ್ಲವೋ ಅಲ್ಲಿಯ ತನಕ ರಾಜ್ಯಕ್ಕೆ ಕೇಡು ತಪ್ಪಿದ್ದಲ್ಲ 
ಎಂದು ಸ್ಲೇಟೋ ಸಾರುತ್ತಾ ನೆ. 

ಪರಿಪಾಲಕರು ಸ್ವಾರ್ಥ ಎಳ್ಳಿನ ಮೊನೆಯಷ್ಟೂ ಹತ್ತಿರ ಸುಳಿಯದಂತೆ ಎಚ್ಚರ 
ವಹಿಸಬೇಕು. ಹೀಗಾಗಲು ಅವರು ಸ್ವಂತ ಆಸ್ತಿ ಯೆ:ಬುದನ್ನಾ ಗಲೀ, ಅಷ್ಟೇಕೆ ಸ್ವಂತ: 
ಸಂಸಾರ- ಹೆಂಡತಿ ಮಕ್ಕಳನ್ನೂ ಹೊಂದಿರಕೂಡದು. ಅವುಗಳಿಂದ ಸ್ವಾರ್ಥಭಾವ 
ಹೇಗೋ ನುಸುಳಿಕೊಂಡು ಬಂದುಬಿಡುತ್ತದೆ. ಮಕ್ಕಳ ಪೋಷಣೆ ರಾಜ್ಯಕ್ಕೆ ಸಂಬಂಧಿ 
ಸಿದುದು. ಶಿಕ್ಷಣ ಕಡ್ಡಾಯವಾಗಬೇಕು. ಆತ್ಮಾನಂದವನ್ನು ಹೆಚ್ಚಿ ಸಲು ಸಂಗೀತ 
ವನ್ನು ಸಠ್ಯಕ್ರಮದಲ್ಲಿ ಸೇರಿಸಬೇಕು, ದೇಹಪುಸ್ಟಿಗೆ ಅಂಗಸಾಧನೆ ಕಡ್ಡಾ ಯವಾಗ 
ಬೇಕು. ಹೀಗೆ ಒಂದು ಆದರ್ಶರಾಜ್ಯವನ್ನು ಪ್ಲೇಟೋ ಚಿತ್ರಿಸಿದ್ದಾನೆ. 


೧೮ 


ಪ್ಲೇಟೋನವಿನ ತತ್ವಚಿಂತನೆಯೆನ್ನು ಕುರಿತ ವಿಮರ್ಶೆ 

ವಿಮರ್ಶಾತ್ಮಕವಾಗಿ ಪ್ಲೇಟೋವಿನ ಚಿಂತನೆಯನ್ನು ಪರಿಶೀಲಿಸಿದಾಗ ಈ ಕೆಳಗಿನ 
ದೋಷಗಳು ಕಂಡುಬರುತ್ತವೆ : 

(1) ಸಾರ್ವತ್ರಿಕಗಳು ಪ್ರತಿಯೊಂದೂ ಸ್ವತಃ ಸಿದ್ಧ ತತ್ವ, ಸ್ವಾವಲಂಬನೆಯ 
ತತ್ವ, ತನ್ನಸ್ಟಿಗೆ ತಾನೇ, ತನಗೋಸ್ಟರ ಅಸ್ತಿತ್ವದಲ್ಲಿರುವಂಥಾದ್ದು ಎಂದು ಹೇಳುತ್ತಾನೆ. 
ಆದರೆ ಕೊನೆಯಲ್ಲಿ ಸರೆನುಶ್ರೀಯ (The Good) ಮಾತ್ರ ಉತ ಸ್ಟ ಸಾರ್ವತ್ರಿಕ 
ಎಂದು ಪ್ರತಿಪಾದಿಸುತ್ತಾ ನೆ. ಇಲ್ಲಿ ಸ್ವನಿಕೋಧನಿಸೆ. ಏಕೆಂದರೆ ಪರಮಶ್ರೇಯ ಒಂದೇ 
ಅತ್ಯುನ್ನತ ಸಾರ್ವತ್ರಿಕವಾದಕ್ಕೆ ಉಳಿದೆಲ್ಲ ಸಾರ್ವತ್ರಿಕಗಳು ಅದರಿಂದ ಹೇಗೆ ಹೊರ 
ಬರುತ್ತವೆ ಎಂಬುದನ್ನು ಅವನು ತೋರಿಸಬೇಕು.  ಆದಕೆ ಅವನು ಹಾಗೆ ಮಾಡಿಲ್ಲ. 
ಸಮಂಜಸವಾದ ಯಾವ' ನಕ್ಲಿ ೇಷಣೆಯನ್ನು ಮಾಡದೆ "ಸುಮ್ಮನೆ' ಶ್ರೇಯ *ಸರಮ 
ಸಾರ್ವತ್ರಿಕ' ಎಂದು ಹೇಳಿಬಿಟ್ಟಿದ್ದಾ ನೆ. `ಇದು ನಿರ್ನಿಚಾರ (dogmatic) ವೇ 
ಸರಿ, ಶ್ರೇಯ ಒಂದೇ ಪರಮ ಸಾರ್ನತ್ರಿಕನೆಂದು ಒಪ್ಪಿದರೆ ಉಳಿದೆಲ್ಲ ಸಾರ್ವತ್ರಿಕ 
ಗಳು, ಸಾರ್ವತ್ರಿಕಗಳಾಗದೆ ಪ್ರತ್ಯೇಕಗಳ ಮಟ್ಟಿ ಕ್ಕೆ ಇಳಿದು ಬಿಡುತ್ತವೆ. 


ಪ್ರಾಚೀನೆ ಪಾಶ್ಚಾತ್ಕ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೫೭ 


(11) ಈಗಾಗ” ಹೇಳಿದಂತೆ, ಪ್ರಸಂಚ ತತ್ವದ ಬಗ್ಗೆ ಅನನು ಸಮರ್ಪಕವೂ 
ಸಮಂಜಸವೂ ಆದ ನಿವರಣೆಯನ್ನು ನೀಡುವಲ್ಲಿ ಸಫಲನಾಗಿಲ್ಲ. ದೇವರು ಅವನ ತತ್ತ 
ಚಿಂತನೆಯಲ್ಲಿ ಹೊರಗಡೆಯಿಂದ ತಂದ ಯಾಂತ್ರಿಕ ತಂತ್ರವಾಗಿದೆ (Deus ಎ 
machina); ಭವ್ಯವೂ, ಅತ್ಯುತ್ತಮವೂ ಆದ ಅನನ ಸಾರ್ವತ್ರಿಕವಾದ, ಪ್ರಪಂಚ 
ತತ್ವವನ್ನು ವಿವರಿಸಲಾಗದೆ ತಟಕ್ಕನೆ' ಅಪಕ್ವದೆ ವಾಸಿ ಕೃವಾದ' (Crude theism) 
ವಾಗಿ ಬಿಡುತ್ತದೆ. ಅವನ ಚಿಂತನೆಯಲ್ಲಿ ಸಾರ್ವತ್ರಿಕಗಳು ಮತ್ತು “Matter’ ಪ್ರತಿ 
ಸ್ಪರ್ಧಿಗಳಾಗಿ ಮುಖಾಮಖಿ ನಿಲ್ಲುತ್ತವೆ. 

(111) ಸಾಮಾನ್ಯ ತಿಳುವಳಿಕೆಗೆ (common sense) ಆತನ ಸಾಮಾನ್ಯ 
ವಾದ ವಿರೋಧವಾದ. ದಾಗಿದೆ. ಉದಾಹರಣೆಗೆ ಪ್ರತ್ಯೇಕ ಮೂರ್ತ ಕುದುರೆ (ಅದು 
ಯಾವ್ರೆದೇ ಬಣ್ಣದ್ದಾ ಗಿರಲಿ)ಗೆ ಅಸ್ಕಿತ್ವ ಉಂಟು ಎಂದು ಸಾಮಾನ್ಯ ತಿಳುವಳಿಕೆ ಸಾರು 
ತ್ತದೆ. ಆದರೆ ಪ್ಲೇಟೋ ಅದನ್ನು ತೋರಿಕೆ, ಸಾರ್ವತ್ರಿಕ_ಕುದುರೆಯ ನಕಲು ಎಂದು 
ಹೇಳುತ್ತಾ ನೆ. ಅಶ್ವವೊಂದನ್ನು ನಾವೆ ನೋಡಬಲ್ಲವೇ ಹೊರತು ಅಶ್ವತ್ವೆ ಎಂಬು 
ದನ್ನು ಕಂಡಿಲ್ಲ ಎಂದು ಸಾಮಾನ್ಯ ತಿಳುವಳಿಕೆ ಘಂಟಾಘೋಷಿತವಾಗಿ ಹೇಳುತ್ತದೆ. 

(1೪] ಪ್ರನಂಚೆ ಸದಾ ಬದಲಾವಣೆ ಹೊಂದುತ್ತಿರುವುದರಿಂದ ಅದನ್ನು ಕುರಿತ 
ಜ್ಞಾನ ಸಾಧ್ಯವಿಲ್ಲ ; ಜ್ಞಾನ ಎನ್ನುವುದು ಸಾಧ್ಯವಾಗುವುದಾದರೆ ಅದು ಸಾರ್ವತ್ರಿಕ 

ಗಳನ್ನು ಕುರಿತು ಮಾತ್ರ ಎಂದು ಪ್ಲೇಟೋ ಪ್ರತಿಪಾದಿಸುತ್ತಾನೆ. ಆಧುನಿಕ ವಿಜ್ಞಾನ 
ಈ ನಿಲುವನ್ನು ಪ್ರಶ್ನಿಸುತ್ತದೆ. ಚರಾಚರ ವಸ್ತು ಗಳೆರಡರೆ ಜ್ಞಾ ನವೂ ಸಾಧ್ಯವೆಂದು 
ಅದು ಪ್ರತಿಪಾದಿಸುತ್ತದೆ. ' 


೧೯ 


ಈ ದೋಷಗಳು ಇದ್ದೆರೂ, ಅವನ ಚಿಂತನೆಯಲ್ಲಿ ಗುಣಾಂಶೆಗಳು ಇಲ್ಲದಿಲ್ಲ. 
ಪ್ಲೇಟೋವನ್ನು “ಧ್ಯೇಯವಾದ? ಅಥವಾ "ಆದರ್ಶವಾದ ಅಥವಾ *ಚಿತ್ರ್ರಥಧಾನವಾದ' 
(Idealism) ಪಿತಾಮಹಾ ನೆನ್ನಬಹುನು. ಪರಿಕಲ್ಪನೆಯೇ. ಧ್ಯೇಯವೇ ಆದರ್ಶವೇ 
ಅಂತಿಮ ಸತ್ಯ. ಅದು ಜ್ಞಾ ನಸ್ವರೂಸವಳ್ಳದ್ದು. ವಿಚಾರವೇ ವಿನೇಚನೆಯೇ ಮೂಲ 
ಭೂತ ಸತ್ಯ ; ವಸ್ತು, ಅಸ್ಪತಂತ್ರ ತತ್ವ, ಎರವಲು ತತ್ವ ಪರಾವಲಂಜಿ- -ಇದು ಧ್ಯೇಯ 
ವಾದದ ಸಾರ. ಪ್ಲೇಟೋವಿಗೆ ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನ 
ವಿದ್ದರೆ ಅದು ಅವನು "ಥ್ಯೇಯೆವಾದ'ದ ಸಂಸ್ಥಾಸಕನೂ ಸೋಷಕನೂ ಆಗಿರುವದರಿಂದ 
ಪಾಶ್ಚಾತ್ಯ ತತ್ವಶಾಸ್ತ್ರದ ಮೇಲೆ ಅವನು ಎಷ್ಟರಮಟ್ಟಿಗೆ ಪ್ರಭಾವ ಬೀರಿದ್ದಾನೆಂಬು 
ದನ್ನು ಎ. ಎನ್‌. ಪ್ರೈಟ್‌ಹೆಡ್‌ ಬಹಳ ಚೆನ್ನಾಗಿ ಹೀಗೆ ಜ್ಯ: : "ಪಾಶ್ಚಾತ್ಯ 
ತತ್ವಶಾಸ್ತ್ರ ವೆಲ್ಲಾ ಪ್ಲೇಟೋವಿನ ಚಿಂತನೆಯ ಮೇಲೆ ಬರೆದ ಒಂದು ಟಪ್ಪಣಿ'. 


೫೮ ಮಾನೆವಿಕ ಕರ್ಣಾಬೆಕ 


೨೦ 
ಪಾ ಶ್ಚಾತ್ಯ ತತ್ವಶ ಇಸ್ತೃದಲ್ಲಿ ಪ್ಲೇಟೋವಿನಷ್ಟೇ ಮಹತ್ವವುಳ್ಳ ಗ್ರೀಕ್‌ ಚಿಂತಕ 
ನೆಂದರೆ ಅರಿಸ ಸ್ಟಾಟಲ್‌ (ಸುಮಾ ರು ಕ್ರಿ.ಪೂ, 384-ಕ್ರಿ,ಪೂ. 322 ಪಾಶ್ಚಾತ್ಯರು 
ಹುಟ್ಟುವಾಗಲೇ, ಪ್ಲೇಟೋವಿನ Reece ಇಲ್ಲವೆ ಅರಿಸ್ಟಾಟಲನ ಅನು 
ಯಾಯಿಯಾಗಿರುತ್ತಾರೆ ಎಂದು ಹೇಳುವಷ್ಟು ಇಬ್ಬರೂ ಅರಾ ವ್ಯಕ್ತಿಗಳಾಗಿ 
ದ್ದಾರೆ. ಜಗತ್ತು ಕಂಡಿರುವ ಮಹಾನ್‌ Me: ಶ್ರೇಷ್ಠ ರಲ್ಲಿ ಅರಿಸ್ಟಾಟಲ್‌ ಒಬ 


ಬ 
ಇಗಿದ್ದಾ ನೆ. ಅವತು ಅದ್ವಿತೀಯ ನೀತಿಶಾಸ್ತ್ರ ಜ್ಞ ನೂ ಅಗಿದ ನು. ಅನನು ಬರೆದ 
ನೆ ಕೋ. ಮ್ಯಾಕಿಯನ” ನೀತಿಶಾಸ್ತ್ರ ’ ಇಂದಿಗೂ ಬಹಳ "ಪ್ರಭಾವಪೂರ್ಣ ಗ್ರಂಥ 


ಗಿದೆ. ಅಪರ ಪ್ರತಿಪಾದನೆ ಕಾಲಸರೀಕ್ಷೆಯನ್ನು ಎದುರಿಸಿ ಜಯತಶೀಲವಾಗಿದೆ- 
ಇಂದಿನ ಪ್ರಸಿದ್ಧ ನೀತಿಶಾಸ್ತ್ರ ಗ್ರಂಥಗಳಲ್ಲಿ ಅದರ ಪ್ರತಿಧ್ವನಿಯನ್ನು ಕಾಣಬಹುದಾಗಿದೆ. 
ಆಡು ಮುಟ್ಟದ ಸೊಸ್ಪಿಲ್ಲನೆಂಬಂತೆ ಗಣಿತಶಾಸ ಸ್ತೃವನ್ನುಳಿದು ಉಳಿದ ಎಲ್ಲಾ 
ಕ್ಷೇತ್ರಗಳಲ್ಲಿಯೂ ಅವನು ಪರಿಣತಿಯನ್ನು ಹೊಂದಿದ್ದನು. ರಸಾಯನ ಶಾಸ್ತ್ರ, ವಿಶ್ವ 
ಸೃಷ್ಟಿ ಶಾಸ್ತ್ರ (೦೦88301087). ಯಂತ ತ್ರಶಾಸ್ತ್ರಗಳಲ್ಲ ಅವನು ಬಹುಮುಖ್ಯವಾದ 
ಜ್ಞಾ ಜ್ಞಾನಿಕ ಊಹೆಗಳನ್ನು ಮಾಡಿದ ನು. ಅವನು ಶ್ರೇಷ್ಠ ಜೀವಶಾಸ್ತ್ರ ಜ್ಞನಾಗಿದ್ದನು. 
ಜೀವಶಾ ಶಾಸ್ತ್ರದ ಮೇಲಿನ ಅವನ ಲೇಖನಗಳಿಂದ ವಿಕಾಸವಾದದ ಜನಕನಾದ ಡಾರ್ವಿನ್‌ 
ಸ್ಫೂರ್ತಿಯನ್ನೂ , ಸಹಾಯವನ್ನೂ ಪಡೆದಿದ್ದನು. ಪ್ರಾಣಿಶಾಸ್ತ್ರದಲ್ಲೂ ಅರಿಸ್ಟಾಟಲಸಿಗೆ 
ತೆಣಿಯುದ ಕುತೂಹಲವಿತ್ತು. ಹೀಗೆ ಅವನು ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. 
ಅವನು ತತ್ವಜ್ಞ ನಷ್ಟೇ ಅಲ್ಲದೆ ಸಕಲರಂಗಗಳಲ್ಲಿಯೂ  ನಿಷ್ಣಾತನಾಗಿದ್ದನು. ಇಡೀ 
ಪ್ರಸಂಚವನ್ನು ತನ್ನ ದಾಳಿಯಿಂದ ನಡುಗಿಸಿ ಪ್ರಸಂಚದ ಒಡೆಯನಾಗಬೇಕೆಂಬ ಮಹ 
ದಾಸೆಯನ್ನು ಹೊಂದಿದ್ದ ಅಲೆಕ್ಸಾಂಡರ” ಮಹಾಶಯ ಅರಿಸ್ಟಾಟಲನ ಶಿಷ್ಯನಾಗಿದ್ದನ ನು. 
ಅರಿಸ್ಟಾ ಟಲ್‌ ಪೆ ನ ಟೋವಿನ ಶಿಷ್ಯ. ಸಾಕ್ರ ಬೀಸನ” ಪರಮತಿಷ್ಯ. ಅವನು 

28 ವರ್ಷಗಳ. ಕಾಲ ಪ್ಲೇಟೋನಿನ ವಿದ್ಯಾರ್ಥಿಯಾಗಿದ್ದನು. ಅವನು ಸ್ವತಂತ್ರ 
ಚಿಂತನ ಶೀಲ್ಕ ಅವನದು ವಿಶೇಷತಃ ವಿಜ್ಞಾನಿಯು ಸ್ಫೂರ್ತಿ. ಆವನು ಎಲ್ಲ ಸಮಸ್ಯೆ 
ಗಳನ್ನೂ ವೈಜ್ಞಾನಿಕ ದೃಷ್ಟಿಯಿಂದ ನೋಡುತ್ತಿದ್ದನು. . ಅವನು ಎಲ್ಲರ ಆದರಕ್ಕೂ 
ಪಾತ್ರನಾಗಿರುವುದಕ್ಕೆ ಕಾರಣ ಬಹುಶಃ ಈ ಅಂಶವೇ. ಅವನಿಗೆ ಮಾನವನ ವಿಚಾರ 
ಬುದ್ಧಿ ಯಲ್ಲಿ ಅಚಲವಾದ ಶ್ರದ್ಧೆ ಹಾಗೂ ಗೌರವವಿತ್ತು. ಅವನು ವಸ್ತು ಸ್ಥಿತಿವಾದಿ. 
ಸರನು ಶ್ರೇಯ ಯಾವುದೆಂದು ತಿಳಿಯುವುದಕ್ಕಿಂತಲೂ ಪರಮ ಸತ್ಯ ಯಾವುದೆಂದು 
ಕಂಡು ಹಿಡಿಯುವುದು ಮುಖ್ಯವೆಂದು ನಂಬಿದ್ದ ನು. . “ದಿ ಲಿಷಿಯಮ್‌” ಎಂಬ ಶಾಲೆ 
ಯನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಸರನು ಸತ್ಯವನ್ನು ಬೋಧಿಸಲು ಪ್ರಾರಂಭ 


4 


ಆಟ್‌ ಟ್ರ ES Si KSAT 


ais Ma PAA Ed 


ಡಾ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಸ್ಲೇಟೋ ಮತ್ತು ಅರಿಸ್ಟಾಟಲ್‌ ೫೯ 


ಮಾಡಿದನು. ಮಧ್ಯಕಾಲೀನ ಚಿಂತಕರು ಹಾಗೂ । 7ನೇ ಶತಮಾನದ ತತ್ವ ಚಿಂತಕರು 
ಅವನಿಂದ ವಿಶೇಷವಾಗಿ ಸ ರ್ರ ಭಾವಿತರಾ ಗಿದ್ದಾರೆ. 


ಹಗ. 


ಅರಿಸ್ಟಾಟಲ್‌ ನಸ್ತುಸಂಗತಿಗಳಲ್ಲಿ (1೩015) ಅನುರಾಗವುಳ್ಳ ನನಾಗಿದ್ದನು. 
ಇಂದ್ರಿಯ ಪ್ರಸಂಚವನ್ನು ಸ್ಲೇಟೋವಿನಂತೆ ಅವನು ತುಚ್ಛೀಕರಿಸಲಲ್ಲ ; ಅದರ ಮೇಲೆ 
ದ್ರೇಷವನ್ನು ಕಾರಲಿಲ್ಲ; ಅದನ್ನು. ಹೀಯಾಳಿಸಲಿಲ್ಲ. "ತನ್ನ ಗುರುವಿನ ನಿಲುವನ್ನು 
ಅವನು ಒಪ್ಪಿಕೊಳ್ಳ ಲಿಲ್ಲ. ಪ್ಲೇಟೋ ಭೌತಿಕ ನ ಸಂಚನನ್ನು' ಅರಿಯಲಾರದೆ ಹಟ; 
ಆದರೆ ಭೌತಿಕ ಪ್ರಪಂಚದ ಪ್ರ ಪ್ರತ್ಯೇಕ ವಸ ಗಳಲ್ಲಿ ಅರಿಸ ಇಟಲಿಗೆ ಎಲ್ಲಿಲ್ಲದ ವಿಶ್ವಾಸ 
ಅವುಗಳ ಜ್ಞಾನವನ್ನು ಪಡೆಯುವುದೇ ಸಮ್ಯುಕ್‌ಜ್ಞಾ ನವೆನಿಸುವುದು ಪ್ಲೇಟೋ ತನಗೆ 
ಪ್ರಿಯೆನೆಂದೂ ಆದರೆ ಸತ್ಯ "ಪರಮಪ್ರಿಯ'ವೆಂದೂ ಅರಿಸ್ಟಾಟಲ್‌ ಹೇಳುತ್ತಾನೆ. 
ಅವನು ತನ್ನ ತತ್ವ ಚಿಂತನೆಯನ್ನು ಸ್ಲೇಟೋವಿನ “ಸಾರ್ವತ್ರಿಕ ಸಿದ್ಧಾಂತವನ್ನು ಈ 
ಕೆಳಗೆ ಬಹತ ಖಂಡಿಸುವ್ರೆದರ ಮೂಲಕ ಪ್ರಾರಂಭಿಸುತ್ತಾನೆ : 

(1) ಪ್ಲೇಟೋ ಜಗತ್‌ ತತ್ವವನ್ನು ಸಮಂಜಸವಾಗಿ ಹಾಗೂ ಸಕಾರಣವಾಗಿ 
. ವಿವರಿಸಿಲ್ಲ... ತತ್ವಶಾಸ್ತ್ರದ ಮೂಲಸಮಸ್ಯೆ, ಜಗತ್ತು ಏಕಿದೆ ಮತ್ತು ಹೇಗೆ ಬಂದಿದೆ, 
ಅದರ ಅಂತಿಮಯಾತ್ರೆ ಎತ್ತ ಎಂದು ವಿವರಿಸುವುದು. ಶ್ವೇತವರ್ಣ ಇದೆ ಎಂದು ಒಸ್ಪ 
ಬಹುದು. ಆದರೆ ಅದರಿಂದ ಬಿಳುಪಾದ ವಸ್ತುಗಳು ಹೊರಬರುತ್ತವೆ ಎಂದು ಹೇಗೆ 
ಒಪ್ಪುವುದು ? ಪ್ಲೇಟೋ ಇವುಗಳಾವುದನ್ನೂ ಸಕಾರಣವಾಗಿ ನಿವರಿಸದ್ದೆ ತೋರಿಕೆ 
ಗಳೆಂದು ಮಾತ್ರ ಹೇಳಿ ಪಲಾಯನ ಸಿದ್ಧಾಂತಿಯಾಗಿದ್ದಾನೆಂದು ಅರಿಸ್ಟಾಟಲ್‌” 
ಆರೋಪಿಸುತಾನನೆ. 

(2) ಸಾರ್ನತ್ರಿಕೆಗಳು ಮತ್ತು ಪ್ರತ್ಯೇಕಗಳು- ಇವುಗಳ ನಡುವಿನ ಸಂಬಂಧ 
ವನ್ನು “ಪಾಲ್ಗೊಳ್ಳುವಿಕೆ”, "ಅನುಕರಣಿ' ಎಂದು ಪ್ಲೇಟೋ ಹೇಳುತ್ತಾನೆ ಇದು 
ಸಮರ್ಪಕವಾದ ವಿವರಣೆಯಲ್ಲ. ಏಕೆಂದರೆ “ಪಾ ಲ್ಲೊಳ್ಳು ವಿಕೆ? "ಅನುಕರಣೆ' ಎಂದ 
ರೇನು ಎಂಬ ಪ್ರಶ್ನೆ ತಕ್ಷಣವೇ ತರೆಯೆತ್ತುತ್ತದೆ. ಇದಕ್ಕ. ಸ್ಲೇಟೋವಿನಲ್ಲಿ ಸಕಾರಣ 
ವಾದ ಉತ್ತ ಕೆಡಲು ಅವನದು ಒಂದು ರೀತಿಯೆ ಕಾವ್ಯಮಯ, "ಊಹನಾತ್ಮ ಕ ಅನಿಸಿಕೆ 
ಯಾಗಿದೆ ಎಂದು ಅರಿಸ್ಟಾಟಲ್‌ ವಿನುರ್ಶಿಸುತ್ತಾ ನೆ. 

(3) ನಿಸ್ತ ದಲ್ಲಿರುವ ಚಲನೆಯನ್ನು , ಬತಉಪಣೆಯನ್ನು ಸಮರ್ಪಕವಾಗಿ 
ವಿವರಿಸುವಲ್ಲಿ ಪ್ಲೆ ಆಟೋ ಸೋತಿದ್ದಾನೆ. ಅಂತಿಮಸತ್ಯಗಳಾದ ಸಾರ್ವತಿ ಕಗಳು ಚಲನ 
ರೆಹಿತವಾದವ್ರೆ, ಅಸರಿಣಾನಿ ಎಂದು ಒಪ್ಪುವ ಪ್ಲೇಟೋ, ಅವುಗಳ ನಕಲು ಆದ 
ವಿಗ್ತವೂ ಅಚಲ್ಕ ಅಪ ಸರಿಣಾಮಿ ಎಂದು ಅನತ್ಯವಾಗಿ ಒಪ್ಪಬೇಕು. ಅದರೆ ವಸ್ತು 
ಸ.ತಿಯೇ ಬೇರೆ. ಜಗತ್ತು ಚಲನಶಕ್ತಿಯಿಂದ ಬದಲಾವಣೆಯಿಂದ, ಗತಿಯಿಂದ, ಜೀವ 
ರಸದಿಂದ ತುಂಬಿ ತುಳ ಸುತ್ತಿದೆ. ಜಗತ್ತಿನಲ್ಲಿ ವಸ್ತುಗಳು ಜನ್ಮ ತಾಳಿ, ಬದಲಾವಣೆ 


೬೦ ಮಾನವಿಕ ಕರ್ಣಟಿಕ 


ಹೊಂದುತಿ ರುತನೆ. ಇನು ಹೇಗೆ ಎಂಬುದನ್ನು ಪ್ಲೇಟೋ ನಿನರಿಸಿಯೇ ಇಲ್ಲ ಎಂದು * 
5} ಅಯ ೧೩೪. 


ಅರಿಸ್ಲಾಟಿಲ್‌ ಆರೋಪಿಸುತ್ತಾನೆ. 


1 ಪ್ರತ್ಯೇಕ ವಸ್ತುಗಳು ಸಾರ್ವತ್ರಿಕಗಳ ನಕಲು (ತದ್ರೂಸ) ಎಂದು 
ಸ್ಲೇಟೋ ಹೇಳುವುದು ಸರಿಯಲ್ಲ. ಸಾರ್ವತ್ರಿಕಗಳು ಅಥವಾ “ಐಡಿಯಾ'ಗಳೇ 
ಪ್ರ ತ್ಯೇಕ ವಸ್ತುಗಳ ನಕಲು ಎಂದು ಹೇಳಬೇಕು. ಐಡಿಯಾಗಳು ಇಂದ್ರಿಯಗಳಿಗೆ 
ಅಗೋಚ:ವಾದವುಗಳು (Nಂಗ-seಗsuous) ಎಂದು ಪ್ಲೇಟೋ ಹೇಳುತ್ತಾನೆ: 
ಅದು ತಪ್ಪು. ಅವು ಇಂದ್ರಿಯ ಗೋಚರ (50050009). "ಅಶ್ವಕ್ಕೂ ಅದರೆ «ಐಡಿ 
ಯಾಕೂ ಅಂತಹ ಭೇದವೇನೂ ಇಲ್ಲ ಎಂದು ಅರಿಸ್ಟ್ರಾಟಲ” ಹೇಳುತ್ತಾ ನೆ. 

(5) “ತೃತೀಯ ಮಾನವ' (Argument of the third Man) 
ಎಂಬ ವಾದದ ಮೂಲಕವೂ, ಅರಿಸ್ಟಾಟಲ್‌ ಸ್ಲೇಟೋವಿನ "ಸಾಮಾನ್ಯ ಸಿದ್ಧಾಂತ 
ವನ್ನು ಖಂಡಿಸುತ್ತಾನೆ. ಅನೇಕ ವಸ್ತುಗಳಲ್ಲಿ ಸಮಾನವಾಗಿರುವ ಅಂಶವನ್ನು 
ಪ್ಲೇಟೋ "ಐಡಿಯಾ' ಎಂದು ಕರೆದಿದ್ದಾನೆ. ಸಮಾನ ಅಂಶ ಎಸ್ಗಿಲ್ಲಿ ಇರುತ್ತದೋ 
ಅಲ್ಲಲ್ಲಿ ಒಂದೊಂದು ಸಾಮಾನ್ಕ ಅಥವಾ 'ಐಡಿಯಾ' ಇರಬೇಕು... ಉದಾಹರಣೆಗೆ 
`ಮಾನವತ್ವ' ಎಂಬುದು ಎಲ್ಲ ಮಾನವರಿಗೂ ಸಮಾನವಾಗಿರುವ ಅಂಶ. ಈ "ಮಾನವ 
ಐಡಿಯಾ'ಕ್ಕೂ ಹಾಗೂ ಪ್ರತ್ಯೇಕ ಮಾನನನಿಸೂ ಸಮಾನವಾದ ಅಂಶವಿದೆ. ಇದನ್ನು 
ನಿನರಿಸಲು ತೃತೀಯ "ಮಾನವ ಸಾಮಾನ್ಯ'ನನ್ನು ಪೂರ್ವಭಾವಿಯಾಗಿ ರೂಪಿಸಿ 
ಕೊಳ್ಳ ಜೇಕಾಗುತ್ತೆದೆ. ಪುನಃ ಈ ತೃತೀಯ "ಮಾನವ ಸಾಮಾನ್ಯಕ್ಟೂ ಮತ್ತು 
ಮತ್ತೊಬ್ಬ ಪ್ರತ್ಯೇಕ ಮಾನವನಿಗೂ ಸಮಾತರಾಡ ಅಂಶವಿದೆ. ಇದನ್ನು ವಿವರಿಸಲು 
ಮತ್ತೊ ಓತಿ "ಮಾನವ ಸಾಮಾನ್ಯ' ನ್ನು ಪೂರ್ವಭಾವಿಯಾಗಿ ರೂಪಿಸಿಕೊಳ್ಳ 
ಬೇಕಾಗುತ್ತದೆ. ಹೀಗಾಗಿ ಅನಾವಸ್ಥಾ ದೋಷ ಉಂಟಾಗುವುದು. ಆದುದರಿಂದ 
ಸ್ಲೇಟೋನಿನ "ಸಾಮಾನ್ಯ ಸಿದ್ಧಾ ಅತ? ದೋಷಪೂರ್ಣವಾಗಿದೆ. ಎಂದೇ ಹೇಳ 
ಬೇಕು ಎಂದು ಅರಿಸ್ಟಾಟಲ್‌ ಅಭಿಪ್ರಾ ಯ ಪಡುತ್ತಾನೆ. 

(6) ಸಾಮಾನ್ಯಗಳನ್ನು ವಸ್ತುಗಳ ಸಾರವೆಂದು ಪ್ಲೇಟೋ ಹೇಳುತ್ತಾನೆ. 
ಸಾರವೆನ್ನುವುದು ವಸ್ತುವಿನಲ್ಲಿ ಇಡದೆ? ಹೊರತು ವಸ್ತುವಿನಿಂದ ಹೊರಗಡೆಯಲ್ಲಲ್ಲ. 
ಆದರೆ ಸ್ಲೇಟೋ ಪ್ರತಿಪಾದಿಸುವ "ಸಾಮಾನ್ಯ'ಗಳನ್ನು ಈ ಪ್ರಪಂಚದಲ್ಲಿ ಕಾಣಲಾಗು 
ದಿಲ್ಲ. ಅವ್ರೆ ದೇಶಕಾಲಾತೀತವಾದವ್ರೆಗಳು. ಅವುಗಳಿಗೇ ತಮ್ಮದೇ ಅದ ಲೋಕ 
ಉಂಟು ಎಂದು ಅವನು ಹೇಳುತ್ತಾನೆ. ಇದು ತಪ್ಪು. "ಸಾಮಾನ್ಯ! ಅಥವಾ 
"ಐಡಿಯಾ? ಪ್ರತ್ಯೇಕದಲ್ಲಿ ಮಾತ್ರ ಇರಬಲ್ಲದು. "ಅಶ್ಚತ್ಕ' ಅಥವಾ “ಅಶ್ವ ಸಾಮಾನ್ಯ' 
ಅಶ್ವವನ್ನು ಬಿಟ್ಟು ಇರುತ್ತದೆ ಎಂದು ಹೇಳುವುದು " ಸಂಬದ್ಧ ಪ್ರಲಾಪವಾಗುತ್ತ 
ನೆಂದು ಅರಿಸ್ಟಾ ಟಲ್‌ ಪ್ಲ ಸೆ ಟೋವನಿನ « ಸಾಮಾನ್ಯ ಸಿದ್ಧಾ ಂತ'ವನ್ನು ಖಂಡಿಸುತ್ತಾ ತ 

ನ್ಲೇಟೋವಿನಾತೆ' ಅರಿಸ್ಟಾಟಲನೂ ಸಹ "ಸಾಮಾನ್ಯ' ಅಥವಾ "ಐಡಿಯಾ? 
ಸರಮ ಸತ್ಯವೆಂದು ಒಪ್ಪಿಕೊಳ್ಳುತ್ತಾನೆ. ಆದರೆ ಅದು ತನ್ನದೇ ಆದ ಲೋಕದಲ್ಲಿ 


ಪ್ರಾಚೀನ ಪ 
ತ್ರಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆನ್ಸೇಟೋ ಮತ್ತು ಅರಿಸ್ಟಾಟಲ್‌ ೬೧ 


ವಿಹರಿಸುತ್ತಿಲ್ಲ. : ಅದು ಸದಾ "ಪ್ರತ್ಯೇಕ' ದಲ್ಲಿಯೇ ವಾಸಮಾಡುತ್ತದೆ. ಹೀಗೆ 
"ಸಾಮಾನ್ಯ, ಪ್ಲೇಟೋ ಹೇಳುವಂತೆ *5005181100' ಅಲ್ಲ. “ಸಾಮಾನ್ಯ ಮತು 
ತನೆ 4 4: ಹ 
ಪ್ರತ್ಯೇಕ'ಗಳು ಒಂದನ್ನು ಬಿಟ್ಟು ಮತ್ತೊಂದು ಇರಲಾರವು. ಅವ್ರು ಒಂದೇ ನಾಣ್ಯದ 
ಎರಡು ಮುಖಗಳಿದ್ದಂತೆ. 

ಹೀಗೆ, ಅರಿಸ್ಟಾಟಲನ ಪ್ರಕಾರ, ವ್ಯಕ್ತ ವಸ್ತು ಎನ್ನುವುದು "ಸಾಮಾನ್ಯ' 
ಮತ್ತು "ಪ್ರತ್ಯೇಕ'ಗಳ ಸಂಯುಕ್ತ. ವಸ್ತುವೇ substance’ ಅದು ವಿಸ್ವದಲ್ಲಿ 


ತ 
ಹೇಗೆ ವ್ಯಕ್ತವಾಗುತ್ತದೆ ಎಂಬುದನ್ನು ತನ್ನ "ಕಾರ್ಯಕಾರಣವಾದದ?' ಮೂಲಕ 
ವಿವರಿಸಿದ್ದಾನೆ. 


೨೨ 
ಅರಿಸ್ಟಾಟಲನ "ಕಾರ್ಯಕಾರಣ? ವಾದ 
"ಕಾರೆಣ' ಎಂದರೇನು ? ಅಸ್ತಿತ್ವದಲ್ಲಿರುವ ವಸ್ತುವನ್ನು ಸಂಪೂರ್ಣವಾಗಿ ಅರ್ಥ 
ಮಾಡಿಕೊಳ್ಳಲು ಯಾವ ತತ್ವ ಅತ್ಯಾವಕ್ಯಕವೋ ಅದನ್ನು ಅರಿಸ್ಟಾಟಲ” "ಕಾರಣ? 
(Cause) ಎಂದು ಕರೆಯುತ್ತಾನೆ. ಅವನು *ಕಾರಣ' ಸದವನ್ನು ವಿಶಾಲಾರ್ಥದಲ್ಲಿ 
ಬಳಸಿದ್ದಾನೆ. ಅದು ತಾತ್ವಿಕ ಅರ್ಥವನ್ನಷ್ಟೇ ಒಳಗೊಂಡಿರದ ವೈಜ್ಞಾನಿಕ ಅರ್ಥ 
ವನ್ನು ತೆನ್ನಸ್ಲೀ ಹೊಂದಿದೆ. ಅದು ವಸ್ತುನಿನ “ಏಕ” ಎಂಬುದನ್ನು ಅಲ್ಲದೆ "ಹೇಗೆ' ' 
ಎಂಬುದನ್ನೂ ವಿವರಿಸುತ್ತ ನೆ. 
ಅರಿಸ್ಟಾಟಲನ ಪ್ರಕಾರ ನಾಲ್ಕು ವಿಧದ ಕಾರಣಗಳಿವೆ : 
(1) ಉಪಾದಾನ ಕಾರಣ (Material Cause) 
(11) ನಿಮಿತ್ತ ಕಾರಣ (Efficient Cause) 
(111) ರೂಪ ಕಾರಣ (Formal Cause) 
ಮತ್ತು 
(iv) ಅಂತಿಮ ಅಥವಾ ಉಪ್ಪೇಶತಾ ಕಾರಣ (Final Cause) 
ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಈ ನಾಲ್ಕು 
ಕಾರಣಗಳೂ ಅತ್ಯಾವಶ್ಯಕ. ನಿಶ್ಚಸೃಷ್ಟಿ ಯಲ್ಲಿ ಈ ಚತುರ್ಥಕಾರಣಗಳು ಮಹತ್ವದ 
' ಪಾತ್ರವನ್ನು ವಹಿಸುತ್ತವೆ. ಅವು ಸರಸ್ಪರ ಪೊರಕನಾಗಿ ವರ್ತಿಸಿದಾಗ "ವಸ್ತು' 
ಉತ್ಪತ್ತಿ ಯಾಗುತ್ತದೆ. 
ಯಾವುದರಿಂದ ವಸ್ತು ಮಾಡಲ್ಪಟ್ಟ ಜಿಯೋ ಅಜೀ ವಸ್ತುವಿನ ಉಪಾದಾನ 
ಕಾರಣ. ಹೀಗೆ ಕಚ್ಚಾ ವಸ್ತುವೇ ಉಪಾದಾನ ಕಾರಣನೆನಿಸುವುದು. ಉದಾಹರಣೆಗೆ 
"ಫ್ಲೇಟೋನವಿನ ಕಂಚಿನ ಪ್ರತಿಮೆ? ಇದೆ ಎಂದಿಟ್ಟುಕೊಳ್ಳೋಣ. ಇಲ್ಲ "ಕಂಚು' ಎಂಬ 
ಮಿಶ್ರ ಲೋಹನೇ ಪ್ರತಿಮೆಯ ಉಪಾಧಾನ ಕಾರಣ. ಅದಕೆ ಉಪಾದಾನ ಕಾರಣ 


೬೨ ಮಾನವಿಕ ಕರ್ಣೂಟಿಕ 


ಯಾವತ್ತೂ ಭೌತಿಕವಾಗಿರುತ್ತದೆ ಎಂಬ ಅಂಶವನ್ನು ಅರಿಸ್ಟಾಟಲ್‌ Ke 


ದಿಲ್ಲ. | 
ತ ಸ್ತುವಿನ ಚಲನೆಗೆ, ಗತಿಗೆ ಮೂಲವಾದುದೇ ನಿಮಿತ್ತ ಕಾರಣ ಎನಿಸುವುದು. 
ಇಲಿ ei ಸ್ತು ಪಲ್ಲಟ ಎಂದಷ್ಟೇ ಅಲ್ಲ. ಎಲ್ಲ ರೀತಿಯ ಬದಲಾವಣೆ : 
ಗಳನ್ನು ಅರಿಸ್ಟಾಟಲ್‌ "ಚಲನೆ' *ಗತಿ' ಎ ಕರೆಯುತ್ತಾನೆ. ಒಂದು ಹಸಿರು ಎಲೆ" 
ಹಳದಿ ಬಣ್ಣಕ್ಕೆ ತಿರುಗುವುದೂ ಚಲನೆಯೆನಿಸುವುದು, ಅಂದರೆ ಎಲ್ಲ ರೀತಿಯ ಚಲನೆ, 4 
ಬದಲಾವಣೆ, ನಿಕಾರವನ್ನುಂಟು ಮಾಡುವ ಶಕ್ತಿಯೇ ನಿಮಿತ್ತ ಕಾರಣ ಎನಿಸುವುದು. ' 
ಹಿಂದೆ ತೆಗೆದುಕೊಂಡ ಉದಾಹರಣೆಯಲ್ಲಿ ಶಿಲ್ಪಿಯೇ ನಿಮಿತ್ತ ಕಾರಣ, ಏಕೆಂದರೆ ' 
ಅವನು ಕಂಚನ್ನು ಪ್ಲೇಟೋ ಪ್ರತಿಮೆ'ಯನ್ನಾಗಿ ಪರಿವರ್ತಿಸುವನು ; ಅದಕ್ಕೆ ಒಂದ 
ರೂಪವನ್ನು ಕೊಡುವನು. 2 
ಸ್ಲುವಿನ ರೂಪ ಮತ್ತು ಸಾರವನ್ನೇ ರೂಸಕಾರಣ (Formal Cause) 
ಎಂದು ಕರೆಯಬಹುದು. ವಸ ಸ್ತುವಿನ ಸಾರವನ್ನು (ಎಲ್ಲ ವಸ್ತುಗಳ ಸಮಾನ ಗುಣ ' 
ವನ್ನು) “ಸರಿಕಲ್ಪನೆ' ಎಂದು ಅರಿಸ್ಟಾಟಲ್‌ "ಕರೆಯುತ್ತಾ ನೆ. ಸರಿಕಲ ಬ್ಸಿನೆಯನ್ನು : 
ವಾಕ್ಯದಲ್ಲಿ ಉಸಯೋಗಿಸಿದಾಗ ಅದು ಲಕ್ಷಣ ವ್ಯಾಖ್ಯೆ (Definition) ಎನಿಸುತ್ತದೆ. : 
ಅಂದರೆ ವಸ್ತುವನ್ನು ಕುರಿತ “ಭಾವವೇ ರೂಸಕಾರಣನೆನಿಸುತ್ತದೆ. ಹೀಗೆ ಸ್ಲೆ ಸ್ಲೀಬೋವಿನ ' 
"ಸಾಮಾನ್ಯ', ಅರಿಸ್ಟಾಟಲನ «ಐಡಿಯಾ? ಆಗಿ ಕಷ್ಣ ಕಾಣಿಸಿಕೊಳ್ಳು ತ್ತದೆ. 
ಕ್ರಿಯೆಯ ಅಂತಮ ಉದ್ದೇಶ ಶವನ್ನು ಟಿಲ್‌ ಇತನ. ಕಾರಣ 3 
ಅಥವಾ "ಉದ್ದೇಶ ಕಾರಣ' (Final ಶಾ ಎಂದು ಕರೆಯುತ್ತಾ ನೆ. 
ಉದಾಹರಣೆಗೆ, ಯೂವ ಉದ್ದೇಶಕ್ಕಾಗಿ. ಶಿಲ್ಪಿ ಪ್ರತಿಮೆಯನ್ನು ರೂಪಿಸುತಾ ನೋ, 
ಅದೇ ಅದರ ಅಂತಿಮ ಕಾರಣ, ಶಿಲ್ಪಿ ಸ್ಲೇಟೋವಿನ ಕಂಚಿನ ಪ್ರತಿಮೆ? ಯನ್ನು 
ತತಾ ಸ ಭ್ಯಾಸಿಗಳ ಚಿಂತನೆಯನ್ನು ಇನ ಸಲು, ಸ್ಫೂರ್ತಿ ನೀಡಲು ಇಲ್ಲವೇ ದನಾ 
ಅಪೇಕ್ಷೆಯಿಂದ MERE, ಒಬ್ಬ ನಲ್ಲಿ ಅದಕ್ಕೆ ಒಂದು ಉದೆ ೇಶವಿರಬೇಕು. 
“ಹೀಗೆ ಅರಸ್ಟಾಟಲನ “ಕಾರಣ” ಸಿದ್ಧಾ ತ, ವೈಜ್ಞಾ ನಿಕ "ಕಾರಣ ಸಿದ್ಧಾಂತ 
ಕಂತ Sri; ವೈಜ್ಞಾ ಎಕ ಅರ್ಥದಲ್ಲಿ "ಕಾರಣ' ಎಂದರೆ ಒಂದು 
ಕ್ರ ಯೆಯ ಅತ jನಶ್ಯಕವಾದ, ಬೇಸರತ್ತಾ ದ ಪೂರ್ವಭಾವಿತ್ವ (antecedent): 
ಇಲ್ಲಿ ಅಂತಿಮ ಕಾರಣದ ಪ್ರಸ್ತಾಪವೇ ಇಲ್ಲ. ಇಲ್ಲಿ ಕಾರಣ ರ 7 
ಹಾಗೆಯೇ ವೈಜ್ಞಾ ನಿಕ ಭಾಸ ಸಿದ್ಧಾಂತದಲ್ಲಿ "ರೂಸಕಾರಣ'ದ ಪ್ರಸ್ತಾಪವಿಲ್ಲ. 
ರೂಸ ಅಥವಾ ಸರಿಕಲ ನೆ, ಕಾರಣದ ಘಟಕ ಎಂದು ವಿಜ್ಞಾ ನ ನಂಬುವುದಿಲ್ಲ. ನಿಮಿತ್ತ 
ಕಾರಣವನ್ನು ವಿಜ್ಞಾ ನ ತಳ್ಳಿಹಾಕುತ್ತದೆ. ವಿಜ್ಞಾನ ಪ್ರತಿಯೊಂದನ್ನು ಯಾಂತ್ರಿಕ 
ವಾಗಿ ವಿವರಿಸಲು ವ ಶ್ರಯತ್ನಪಡುತ್ತದೆ. ಈ ಅರ್ಥದಲ್ಲಿ ಅದು ವಸ್ತುವಿನ «ಉತ್ಪತ್ತಿ? 
ಯನ್ನು ಕುರಿತು ಹೇಳುವುದಿಲ್ಲ. ನಿಕಂದಕೆ ವಸ್ತುವಿನ ಉತ್ಪತ್ತಿ ಯನ್ನು ಕುರಿತು ಹೇತು 
ದೆಂದಕ್ಕೆ ಅದರ ಕರ್ತ, ಅದರ ಉದ್ದೇಶ... ಈ ಎಲ್ಲವನ್ನೂ 'ಹೇಳುವುದಾಗಿನೆ. ನಿಜ್ಞಾನ 


ಪ್ರಾಚೀನ ಪಾಶ್ಚಾತೈೆ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೬4 


ವಸ್ತು ಗಳನ್ನು ವಸ್ತು ಗಳ ಪರಸ್ಪರ ಸಂಬಂಧವನ್ನು ಕುರಿತು ಚಾರಿತ್ರಿಕವಾಗಿ ಕಾಲದ 
[ಯಿಂದ ವಿವರಿಸುತ್ತದೆ. ಹೀಗೆ "ರೂಪಕಾರಣ', "ನಿಮಿತ್ತ ಕಾರಣ' ಮತ್ತು 
"ಅಂತಿಮಕಾರಣ'ಗಳು ವಿಜ್ಞಾ ನದ ಕಕ್ಷೆಯಿಂದ ಹೊರತಾಗಿನೆ. ಅರಿಸ್ಟಾಟಲನ ಉಪಾ 
ದಾನ ಕಾರಣ, ಆಧುನಿಕ ನಿಜ್ಞಾ ನದ ದ್ರ ಪ್ರವ್ಯ'ವನ್ನು (Matter); ಕ್ತಿ (Energy) 
ಯನ್ನೂ ಸರಿಸುಮಾರಾಗಿ ಪ್ರತಿನಿಧಿಸುತ್ತ ದೆಂದು ಹೇಳಬಹುದು. ಅವನ "ಕಾರ್ಯ 
ea ಯಾಂತ್ರಿಕತೆ ಹಾಗೂ ಉದ್ದೇಶತಾ--ಎರಡನ್ನೂ ಬಳಸಿಕೆ ಕೊಳ್ಳುತ್ತದೆ. 

ಈ ನಾಲ್ಕು ಕಾರಣಗಳಲ್ಲಿ ವಾಡಾ ಕಾರಣವನ್ನು ಸುಕ್ಷೀಪವಾಗಿ “ದ್ರವ್ಯ” 
(Matter) ಎಂದೂ ಉಳಿದ ಮೂರು ಕಾರಣ (ನಿಮಿತ್ತ, ರೂಪ, ಹಾಗೂ ಅಂತಿಮ) 
ಗಳನ್ನು ಸೂಕ್ಷ್ಮ ವಾಗಿ «ರೂಪ? (Form) ಎಂದೂ ಅರಿಸ್ಟಾಟಲ್‌ ಕರೆಯುತ್ತಾನೆ. 

"ರೂಪಕಾರಣ'ವನ್ನೂ «ಅಂತಿಮಕಾರಣ'ವನ್ಮೂ “ರೂಪ (Form) 
ಕಲ್ಪನೆಯ ಮುಖಾಂತರ ವಿವರಿಸಬಹುದು. "ರೂಪಕಾರಣ' ಕ್ಳೂ "ಅಂತಿಮ ಕಾರಣ? ಕ್ಕೂ 
ಅಂಥ ಭೇದವಿಲ್ಲ. ಏಕೆಂದರೆ, "ಅಂತಿಮಕಾರಣ'ವೆಂದರೆ "ರೂಸಕಾರಣ”ವನ್ನು 
ಸಾಕ್ಸಾತೃರಿಸಿಕೊಳ್ಳುವುದು. ಅಂದರೆ KR ತರುವದು. ಹೀಗೆ "ಅಂತಿಮ 
ಕ್ಕಾರಣ” "ರೂಪಕಾರಣ'ವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ ಎಂದು ಹೇಳ 


ಬಹುದು. 
ಹಾಗೆಯೇ *ನಿಮಿತ್ತಕಾರಣ'ವೂ *ಅಂತಿಮಕಾರಣ'ವೂ ಅಂತಿಮಾರ್ಧದಲ್ಲಿ 


ಒಂದೇ. "ನಿಮಿತ್ತ ಕಾರಣ” «ಅಗುವಿಕೆಯ' ಪ್ರಾ ್ರಾರಂಭವಾದಕೆ, "ಅಂತಿಮಕಾರಣ? 
«ಆಗುವಿಕೆಯ' ಅಂ ತ್ಯುವಾಗಿದೆ. ಎಲ್ಲಾ ವಸ್ತುಗಳು ಒಂದು ಉದ್ದೇಶವನ್ನು ಇಟ್ಟು 
ಕೊಂಡು ಸದಾ ಅದಕೆಡೆಗೆ ಪಯಣ ಬಿಳಸುತ್ತಿ ಕುತ್ತ ವೆ ಎಂದು ಅರಿಸ್ಟಾ ಟಲ್‌ ಪ ಪ ್ರತಿಪಾದ 
ಸುತಾ ನೆ. ಹೀಗೆ "ಅಂತಿಮಕಾರಣ' ವಸ್ತುವಿನ ಅಸ್ತಿತ್ವವನ್ನು ಭನ ಮ 
ಹಿಂದೆ. ತೆಗೆದುಕೊಂಡ ಉದಾಹರಣೆಯಲ್ಲಿ ನಿಮಿತ್ತ ಕಾರಣ (ಲ್ಪ) ತನ್ನ ಮನದಲ್ಲಿ 
ಆಗಲೇ ಪ್ರತಿಮೆಯ "ರೂಪವನ್ನು ಸೃ ಜಿಸಿಕೊಂಡು, ಅದನ್ನು ಕಾರ್ಯರೂಪಕ್ಕೆ ಇಳಿಸು 
ವುದೇ ರಾ ಜೆ ಹೀಗೆ, ಇಲ್ಲಿ ಶಿಲ್ಪಿ ನಿಮಿತ್ತ, ರೂಸ ಮತ್ತು 

ಉಸೆ _ೀಶತಾೂ -ಮೂರು ಕಾರಣಗಳೂ ಆಗಿದ್ದಾ ನೆ ಮ ನಿಶಾಲಾರ್ಥದಲ್ಲಿ ಅರಿಸ್ಟಾ ಟಲ್‌ 
ಆ ರು ಕಾರಣಗಳನ್ನು ಸಂಕ್ಷೇಪವಾಗಿ "ರೂಪ? (Form) ಎಂದು 38ಿಯು 
ತ್ತಾ ನೆ. ಹೀಗೆ ಅರಿಸ್ಟ್ರಾ 'ಟಲನ ತತ್ವ ಚಿಂತನೆಯಲ್ಲಿ ದ ದ್ರವ್ಯ? (Matter) ಮತ್ತು 
"ರೊಪ (Forms ಇಡೀ ವಿಶ್ವ ನನ್ನು ವಿವರಿಸುವ ಮೂಲಭೂತ ಪರಿಕಲ್ಪ ನೆಗಳಾಗು 
ತವೆ. 
ಹ ೨೩ 
“ದ್ರವ್ಯ? ಮತ್ತು ' ರೂಪಲಕ್ಷಣ ಗಳೆ ಗುಣಲಕ್ಷಣಗಳು ಸ 

1) "ದ್ರವ್ಯ'. ಮತ್ತು "ರೂಪ'ಗಳು ಬೇರ್ಪಡಿಸಲಾಗದ ಅತ್ಯ ನ ನಿಕ ನ 

ಅತ್ಮೀಯವೂ ಆದ ಸಂಬಂಧವನ್ನು ಹೊಂದಿವೆ. . ಅವು ತತ್ವದಲ್ಲಿ ಪರಸ ಸ್ಪರ ನಿರುದ್ಧ 


೬೪ ಮಾನವಿಕ ಕರ್ಣಾಟಕ 


ವಾದರೂ ವಾಸ್ತವದಲ್ಲಿ ಅವಿಭಾಜ್ಯ ತತ್ವಗಳಾಗಿವೆ. ಈ ವಿಗ್ವದಲ್ಲಿ "ದ್ರವ್ಯ'ನಿಲ್ಲದ" 
"ರೂಘವಾಗಲೀ, ರೂಪವಿಲ್ಲದ "ದ್ರವ್ಯ'ನಾಗಲೀ ಇಲ್ಲ. ಅಸ್ತಿತ್ವದಲ್ಲಿರುವ ಪ್ರತಿ 
ಯೊಂದೂ ವಸ್ತುವೂ "ರೂಸ' ಮತ್ತು "ದ್ರಮ್ಯ'ಗಳ ಸಂಯುಕ್ತವಾಗಿದೆ. ಈ ದೃಷ್ಟಿ 
ಯಲ್ಲಿ "ದ್ರವ್ಯ' ಮತ್ತು ರೂಸ'ಗಳನ್ನು ವಸ್ತು' ಮತ್ತು ಅದರ 'ಆಕಾರ'ದೊಡನೆ 
(shape) ಹೋಲಿಸಬಹುದು. ಆದರೆ "ರೊಪ" ಕೇವಲ ಆಕಾರ'ವಲ್ಲ ; ಅದ 
ಕೈಂತಲೂ ಮಿಗಿಲಾದುದು. ಯಾನ ವಸ್ತುವೂ ಆಕಾರವಿಲ್ಲದೆ ಇರಲಾರದು. ವೃತ್ತ ತ 
ಆಯತ ಇತ್ಯಾದಿ ಆಕಾರಗಳು ಸ್ವತಂತ್ರ ಆಸ್ತಿತ್ವವನ್ನು ಹೊಂದಿವೆ ಎಂದು ಜ್ಯಾಮಿತಿ 
ಸಾರುತ್ತದೆ. ಆದರೆ ಜಗತ್ತಿನಲ್ಲಿ ನಾವು ವಸ್ತುಗಳ ವೃತ್ತಾಕಾರ, ಚಚ್ಚೌಕ, ಆಯತಾ 
ಕಾರಗಳನ್ನು ಹೊಂದಿರುವುದನ್ನು ಕಾಣುತ್ತೇವೆಯೇ ಹೊರತು "ವೃತ್ತ ಚ, *ಚಚೌ ಕ 
"ಆಯತ? ಎಂಬ ವಸ್ತುಗಳಿಲ್ಲ. 

ಹೀಗೆ "ರೂಸ' “ಆಕಾರ ಈ ಎರಡೂ ಒಂದೇ ಅಲ್ಲ ; ಅವು ಬೇಕಿ ಬೇಕೆ. 
"ರೂಪ? ವಸ್ತುವಿನ ಎಲ್ಲ ಗುಣಾಂಶಗಳನ್ನು ತನ್ನಲ್ಲಿ ಹಿಡಿದಿಟ್ಟು ಕೊಂಡರೆ *ಆಕಾರ' 
ವಸ್ತುನಿನ ಅಮುಖ್ಯ ಭಾಗವಾಗಿದೆ. ರೂಪದಲ್ಲಿ ವ್ಯವಸ್ಥೆಯಿರುತ್ತದೆ ; ಒಂದು 
ಭಾಗಕ್ಕೂ ಮತ್ತೊಂಡು ಭಾಗಕ್ಕೂ ನಿರ್ದಿಷ್ಟ ಸಂಬಂಧವಿರುತ್ತದೆ. ಆಂತರಿಕ ಮತ್ತು 
ಬಾಹ್ಯ ಸಂಬಂಧಗಳನ್ನು ಅದು ಹೊಂದಿರುತ್ತದೆ. ವಿವಿಧ ಭಾಗಗಳ ನಡುವೆ ಬೇರ್ಪಡಿಸ 
ಲಾರದ ಸಂಬಂಧವಿರುತ್ತದೆ. ಹೀಗೆ ಯಾವ “ಆದರ್ಶ? (moulding)ನಾಗಿ 
ವಸ್ತು ಎರಕ ಹೊಯ್ಯಲ್ಪಡುತ್ತದೋ ಅದೇ “ರೂಪ, ಅಲ್ಲದೆ «ರೂಪ ಕ್ರಿಯೆಯನ್ನು 
ಒಳಗೊಂಡಿರುತ್ತದೆ. ಅದು ಅಂತಿಮ ಕಾರಣವೂ ಹೌದು. ಒಂದು ವಸ್ತುವಿನ 
ಕಾರ್ಯ ಅದು ಯಾವ ಉದ್ದೇಶಕ್ಕಾಗಿ ಇದೆ. ಎಂಬುದರಲ್ಲಡಗಿದೆ. ಉದಾಹರಣೆಗೆ ಕ್ಸ 
(ಹಸ್ತ)ಯನ್ನು ತೆಗೆದುಕೊಳ್ಳಬಹುದು. ಬಿಗಿ ಹಿಡಿಯುವುದು (ಮುಸ್ಕಿ), ಒತ್ತುವೆದು 
ಹಸ್ತದ ಕಾರ್ಯೆ. ಅದು "ರೂಪ'ದ ಒಂದು ಕಾರ್ಯ (ಕ್ರಿಯೆ). ಶರೀರದಿಂದ 
ಬೇರ್ಪಡಿಸಿದಾಗ ಅದು ತನ್ನ ಕ್ರಿಯೆಯನ್ನು "ರೂಪೆ'ವನ್ನೂ ಕಳೆದುಕೊಳ್ಳುತ್ತದೆ. 
ಆದರೆ ಶರೀರದಿಂದ ಬೇರ್ಪಡಿಸಿದ ಕ್ಸ ತನ್ನ "ಆಕಾರ'ವನ್ನು ಕಳೆದುಕೊಳ್ಳುವುದಿಲ್ಲ. 
ಹೀಗೆ "ರೂಪದಲ್ಲಿ ಒಂದು ವ್ಯವಸ್ಥೆ, ಕ್ರಮವಿದ್ದರೆ “ಆಕಾರದಲ್ಲಿ ಅದಿಲ್ಲ. 

ದೃಶ್ಯ ಜಗತ್ತಿನಲ್ಲಿ "ರೂಸ* ಮತ್ತು 'ದ್ರವ್ಯ?ಗಳಲ್ಲಿ ಒಂದನ್ನು ಬಿಟ್ಟು 
ಮತೊಂದು ಇರಲಾರವು. ವಸ್ಸು ವೆಂಬುದನ್ನು ಕೇವಲ "ದ್ರವ್ಯ' ವೆಂದಾಗಲೀ ಅಥವಾ 
ಕೇವಲ "ರೂಸ'ನೆಂದಾಗಲೀ ಎಣಿಸುವುದು ಅಮೂರ್ತಚಿಂತನೆಯೇ ಸರಿ. “ದ್ರವ್ಯ' 
ರಹಿತವಾದ ಸಾರ್ವತ್ರಿಕ (160೩5)ಗಳು ತಮ್ಮಸ್ಟಿಗೆ ತಾವೇ ಇರಬಲ್ಲವು ಎಂದು ಪ್ರತಿ 
ಪಾದಿಸಿದ್ದು ಸ್ಲೇಟೋ ಮಾಡಿದ ಬಹುದೊಡ್ಡ ತಪ್ಪು ಎಂದು ಅರಿಸ್ಟಾಟಲ್‌ ಭಾವಿಸು 
ತ್ತಾನೆ, 

(11) "ರೂಪ? ಸಾರ್ವತ್ರಿಕವಾದುದು (0111168581). ಆದರೆ *ದ್ರವ್ಯ' 
ಪ್ರತ್ಯೇಕ (particular)yನಾದುದು. *€ರೂಪಃ ಮತ್ತು “ದ್ರವ್ಯ'ಗಳು ಒಂದನ್ನು 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೬೫ 


ಬಿಟ್ಟು ಮತ್ತೊಂದು ಇರಲಾರವಾದುದರಿಂದ ಸಾರ್ನತ್ರಿಕವು ಪ್ರತ್ಯೇಕದಲ್ಲೂ 
ಪ್ರತ್ಯೇಕವು ಸಾರ್ವತ್ರಿಕದಲ್ಲೂ ಇರಬೇಕು. ಹೀಗೆ ಸಾರ್ವತ್ರಿಕಗಳು, ತಮ್ಮ ದೇ ಆದ 
ಲೋಕದಲ್ಲಿ ವಿಹರಿಸುತ್ತವೆ ಎಂಬ ಪ್ಲೇಟೋನಿನ ಪ್ರತಿಪಾದನೆಯನ್ನು ಅರಿಸ್ಟಾಟಲ್‌ 
ಒಪ್ಪಿ ಕೊಳ್ಳುವುದಿಲ್ಲ. ಸಾರ್ವತ್ರಿಕಗಳು ಪ್ರತ್ಯೇಕಗಳಲ್ಲಿಯೇ ಇರುತ್ತವೆ. ಇದು 
ಅರಿಸ್ಟಾಟಲನ ಚಿಂತನೆಯ ಬಹುಮುಖ್ಯ ಅಂಶ. ಅವನ ಪ್ರಕಾರ, ಪ್ರತಿಯೊಂದು 
ವಸ್ತುವೂ "ದ್ರವ್ಯ' ಮತ್ತು "ರೂಸ' ಅಂದರೆ, ಪ್ರತ್ಯೇಕ, ಸಾರ್ವತ್ರಿಕಗಳ ಸಂಯುಕ್ತ 
ವಾಗಿದೆ. ನಿರಪೇಕ್ಷ ವಾದ *ದ್ರವ್ಯ'ವೆಂಬುದಾಗಲೀ, "ರೂಪ'ವಾಗಲೀ ಅಸ್ತಿತ್ವದಲ್ಲಿಲ್ಲ. 
ಉದಾಹರಣೆಗೆ ಬಿಳ್ಳಿ. ಬೆಳ್ಳಿ ತನ್ನ "ರೂಪವನ್ನು , "ಗುಣಲಕ್ಷಣ'ಗಳನ್ನು ಬಿಟ್ಟು 
ನಿರಪೇಕ್ಷ ವಾದ ದ್ರವ್ಯವಾಗಿ ಅಸ್ತಿತ್ವದಲ್ಲಿಲ್ಲ. ಅದು ಯಾವಾಗಲೂ ತನ್ನ "ರೂಪ; 
ಗುಣಲಕ್ಷಣಗಳೊಡಗೂಡಿಯೇ ಅಸ್ತಿತ್ವದಲ್ಲಿರುತ್ತದೆ. 

(111) “ದ್ರವ್ಯ' ಸಂಪೂರ್ಣವಾಗಿ ರೂಪರಹಿತವಾದುವಾಗಿದೆ. ಅದು ತನ್ನಲ್ಲೆ 
ಯಾವ ಲಕ್ಷಣವನ್ನೂ ಹೊಂದಿಲ್ಲ. ಅದು ನಿರೂಪ ಅನಿರ್ದಿಷ್ಟ ಹಾಗೂ ಸ್ವರೂಪರಹಿತ 
ವಾದ ತತ್ವ. 

ಆದರೆ "ರೂಪ? ಹಾಗಲ್ಲ. ಯಾವುದು ವಸ್ತುವಿಗೆ ಒಂದು ನಿರ್ದಿಷ್ಟತೆಯನ್ನು , 
ಗುಣವನ್ನು ನೀಡುತ್ತದೋ ಅದೇ "ರೂಪ'. "ಅದು ಆ ವಸ್ತು' “ಇದು ಈ ವಸ್ತು' 
.ಎಂದು ಹೇಳಲು ಸಾಧ್ಯವಾಗುವುದು "ರೂಸ' ತತ್ವದಿಂದಲೇ. ಒಂದು ವಸ್ತು ಇನ್ನೊಂದು 
ವಸ್ತುವಿಗಿಂತ ಭಿನ್ನ ಎಂದರೆ, ಮೊದಲಿನ ವಸ್ತುವಿನ ಗುಣಲಕ್ಷಣಗಳೇ ಬೇರೆ, ಎರಡ 
ನೆಯ ವಸ್ತುವಿನ ಗುಣಲಕ್ಷಣಗಳೇ ಬೇಕೆ ಎಂದು ಅರ್ಥ. ಹೀಗೆ ವಸ್ತುಗಳಲ್ಲಿರುವ 
ಪರಸ್ಪರ ಭೇದಕ್ಕೆ "ರೂಪ' ತತ್ವವೇ ಕಾರಣ. 

ಆದರೆ "ದ್ರವ್ಯ'ದಲ್ಲಿ ಯಾವುದೇ ರೀತಿಯ ಲಕ್ಷಣಗಳೂ ಇಲ್ಲದಿರುವುದರಿಂದ ಅದ 
ರಲ್ಲಿ ಭೇದವಿರಲು ಸಾಧ್ಯವಿಲ್ಲ. 

ಹೀಗೆ ಯಾವುದನ್ನು ನಾವು ವಿಶ್ಲೆ ಹಿಸಬಹುದೋ, ವಿವರಿಸಬಹುದೋ ಲಕ್ಷಣ 
ವ್ಯಾಖ್ಯೆಯನ್ನು ಹೇಳಬಹುದೋ ವರ್ಗೀಕರಿಸಬಹುದೋ, ಮತ್ತೊ ಬ್ಬರಿಗೆ ಬೋಧಿಸ 
ಬಹುದೋ, ಒಬ್ಬಿ ನಲ್ಲಿ ತಿಳಿಯಬಹುದೋ ಅದೇ "ರೂಪ'. 
| ಆದರೆ “ದ್ರವ್ಯ! ಎನ್ನುವಂಥಾದ್ದನ್ನು ತಿಳಿಯಲಾಗುವುದಿಲ್ಲ.. ಮನಸ್ಸು ಅದನ್ನು 
' ಕುರಿತು ಸಮರ್ಪಕವಾಗಿ ಚಿಂತಿಸಲಾರದು. "ದ್ರವ್ಯ? ನಿರ್ನಿಶೇಷ ಹಾಗೂ ನಿರ್ಗುಣ. 
(iv) 'ದ್ರವ್ಯ' ಮತ್ತು "ರೂಪ'ಗಳು ದೃಢನಲ್ಲದ, ಸುಲಭವಾಗಿ ಹರಿಯುವ 
| ತತ್ವೆಗಳಾಗಿವೆ. ಅವ್ರೆಗಳಲ್ಲಿ ಒಂದು ಮಕ್ಕೊಂದಾಗಿ ಹರಿಯುತ್ತದೆ. ಒಂದೇ ವಸ್ತು 
ಒಂದು ದೃಷ್ಟಿಯಲ್ಲಿ ದ್ರವ್ಯ'ವಾಗಿಯಲ್ಲಿ, ಮತ್ತೊಂದು ದೈಸ್ಟಿಯಲ್ಲಿ ಪಾ 
ಇರುತ್ತ ದೆ. ಎಲ್ಲಾ ಬದಲಾವಣೆಯಲ್ಲಿಯೂ ಬದಲಾಯಿಸುವ ಕತ "ದೃವ್ಯ' ; 
' ಯಾವುದರಿಂದ ಚಲನೆ, ಬದಲಾವಣೆಗಳು ನಿರ್ಣಚಿಸಲ್ಪಡುತ್ತನೂ ಅಬೀ ba 
ಎ ತತ್ವ. ಯಾವುದು ಬದಲಾಗುತ್ತದೋ ಅದೇ "ದ್ರವ್ಯ? ; ಯಾವುದಾಗಿ ಬದಲಾಯಿಸು 


ಸ 


೬೬ ಮಾನವಿಕ ಕರ್ಣಾಟಕ 


ತ್ತದೋ, ಅದೇ «ರೂಪೆ', ಉದಾಹರಣೆಗೆ ಹತ್ತಿಯು. (cotton) ಹಾಸಿಗೆಯ | ' 


ದೃಷ್ಟಿ ಯಿಂದ “ದ್ರವ್ಯ?ವ ವಾಗಿದೆ ; ಆದರೆ ಹತ್ತಿ ಗಿಡದ ದೃ ಸ್ಟ ಯಿಂದ ಅದು 'ರೊಸ 'ವಾಗಿದೆ. ' 


ಹೀಗೆ ವಿಕಾಸ ಹೊಂದುವ ಸರಿಣಾಮಿ ತತ್ವ ವೇ ದ್ರವ್ಯ'. ಅದು ಅನೇಕತೆಯ | \ 


ಮೂಲ. ಅದು ಪ್ರತಿಕ್ಷಣದಲ್ಲಿಯೂ ಬದಲಾವಣೆಯನ್ನು ಹೊಂದುತ್ತಿರುತ್ತದೆ. ಆದರೆ" 


"ಶ್ರದ ರೂಪ' ಸರಿಣಾಮವನ್ನು ಹೊಂದುವುದಿಲ್ಲ. ಅದು ಇತ್ರ ನಿರ್ನಿಕಾರ ತತ್ವವಾಗಿದೆ. 


ಅರಿಸ್ಟಾಟಲನ ಪ್ರಕಾರ * "ದ್ರವ್ಯ ದ' ಸಾರ್ಥತ್ವ ಅಡೆಗಿರುವುದು, ಅದು ತಾನು ತೆಗೆದು 
ತ "ರೂಪ'ಗಳಲ್ಲಿ. ಅದರ ಗುಪ್ತ ಶೆಕ್ತಿ ಆದು ಹೆಚ್ಚು ಹೆಚ್ಚು "ರೂಸ'ಗಳನ್ನು 


ತೆಗೆದುಕೊಂಡಾಗಣ್ಣಿಲ್ಲಾ ಹೆಚ್ಚು ಹೆಚ್ಚು ಸ್ಪಷ್ಟವಾಗುತ್ತದೆ. ಎ ಹೊಸ ಹೊಸ 


"ರೂಪಗಳನ್ನು ಧೆರಿಸಿದ ಹಾಗ "ಹೊಸ ಹೊಸ? ಶಕ್ತಿವಿಶೇಷಗಳನ್ನು ಹೊಂಡ 
ಬಲ್ಲದು. ಹೀಗೆ ರೂಸವೇ ದ್ರವ್ಯದ ಜೀವಾಳ. ಅನುಭವ ಸಾಧ್ಯವಾಗುವುದು ಇವೆರಡರ ' 
ಸಮ್ಮಿಲನದಿಂದ. ಪರಮಾಣುವಾದಿಗಳು ಹೇಳುವಂತೆ ಜಗತ್ತೆಂಬುದು ಪರಮಾಣುಗಳ ' 


ಳೆ 


ಸಂಘಾತನಲ್ಲ ; ಅದು ಉದ್ದೇಶಪೂರ್ವಕವಾದುದು' ಧ್ಯೇಯಾತ್ಮಕವಾದುದೆಂದು ' 


ರಿಸ್ಟ್ರಾಟಲ್‌ ಪ್ರತಿಪಾದಿಸುತ್ತಾನೆ. 
"ತನ್ನ ತೇಲಿ ಯಾನ “ಕೂಪ ಒತ್ತಲ್ಪಡುತ್ತದೋ ಆ «ರೂಪವನ್ನು "ದ್ರವ್ಯ? 


ತೆಗೆದುಕೊಳ್ಳುತ್ತ ವ. ಹೀಗೆ "ದ್ರವ್ಯ?ದಲ್ಲಿ "ಪ್ರತಿಯೊಂದು ವಸ್ತುವಿನ "ಸಾಧ್ಯತೆ'ಯಿಡೆ | 
ರೂಪವನ್ನು ಹೊಂದುವುದರ ಮೂಲಕ ಅದು "ಇನ್ನೊ ಂದಾಗುತ್ತದೆ. ಹೀಗೆ "ದ್ರವ್ಯ? ' 
ತನ್ನಣ್ಣೆ ಏನೂ ಅಲ್ಲದಿದ್ದರೂ, "ರೂಸ'ವನ್ನು PAS ಮೂಲಕ ಸ ಹ: ಕ್ಯ 


ನ pa ತೆಯನ್ನು ಹೊಂದಿದೆ. Wy ತನ್ನ ಲ್ಲೆ ಅದು ಯಾವ ಸಿದ್ಧ ತತ್ಪವೂ ಅಲ್ಲ. 
ಅರಿಸ್ಟಾ ಟಿಲನ (ದ್ರವ್ಯ' ಮತ್ತು "ರೂಪಗಳ ವಿಶ (ಹಣೆ 'ಸಾಧ್ಯತತ್ವ' “(700401 
ality) ಮತ್ತು ಸಿದ್ದತೆ (Actuality)nsg ಪರ್ಯಾವಸಾನವಾಗುತ್ತದೆ. 


ವಿಳ 


"ದ್ರವ್ಯ' ಕೈ ಮತ್ತೊಂದು ಹೆಸರೇ ಸ ಸಾಧ್ಯತತ್ವ' ; ರೂಪಕ್ಕೆ ಇನ್ನೊಂದು 


ಹೆಸರೇ ಸಿದ್ಧ ತತ್ವ?, "ದ್ದ ವ್ಯ ತಾನೇ ತಾನಾದ ಸ್ಥಿತಿಯಲ್ಲಿ ಎರ್ದಿಕೇಷಸವಡ 
ಇನ್ನೊ ಂಹಾಗನೆ ye ಕ್ಕ ಶಕ್ತಿಯನ್ನು ಹೊಂದಿದೆ. ಅಂದರೆ ತನ್ನಕ್ಕೆ ಅದು "ಸಿದ್ಧ 
ತತ್ವ ವಲ್ಲ ; ; ಕೇವಲ ಸಾಧ್ಯತತ್ವವಪ್ಟೆ... ಯಾವುದು ದ್ರ ವ್ಯಕ್ಕೆ ನಿರ್ದಿಷ್ಟತೆಯನ್ನು 
Me ತ್ರದೋ, ಯಾವುದು ಅದನ್ನು “ಸಿದ್ಧ ತತ್ತ ವನ್ನಾಗಿ ಮಾಡುತ್ತ ದೋ ಪ 
"ರೊಸ 'ವಾಗಿಸೆ. ಹೀಗೆ "ರೂಪವೇ ವನು ವಿನ” ಸಿದ್ಧತತ್ವ ವಾಗಿದೆ. 
“ಸಾಧೈತತ್ವ'ಕ್ಟೂ "ಸಿದ್ಧ ತತ್ವ 'ಕ್ಕೂ ಅಂತರವನ್ನು ಹೇಳುವುದರ ಮೂಲಕೆ 
ಪ್ರಾಚೀನ ತತ್ವಶಾಸ್ತ್ರದ ಸಮಸ್ಯೆಯಾದ ಚಲನೆ ಅಥವಾ ಬದಲಾವಣೆಗೆ ಸಮರ್ಪಕವಾದ 
ಪರಿಹಾರವನ್ನು ಕಂಡುಹಿಡಿದಿರುವುದಾಗಿ ಅರಿಸ್ಟಾಟಲ” ಭಾವಿಸುತ್ತಾನೆ. ಹೇಗೆಂದರೆ 


ಪ್ರಾಚೀನ ತತ್ವಶಾಸ್ತ್ರದ ಪ್ರಕಾರ «ಅಸತ್‌? (Non-Being) ಎಂಬುದುಂಟು ; ' 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌... ೬೭ 


ಎ ಮ 
po ಸ ಸಧು ಭಾವಿಸಲಾಗಿದೆ. ಅಲ್ಲವೆ ಸ! (Being) ಎಂಬು 
ವೆಂದು ಪ್ರಾಚೀನ ತತ್ವಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ಅರಿಸ್ಟಾಟ 
ಲನ ಪ್ರಕಾರ, "ಅಸತ್‌ ಶೂನ್ಯ ತತ್ವವಲ್ಲ. ಅದು ಶೂನ್ಯಸ್ಥಿತಿಯಲ್ಲ. ಇನ್ನೊಂದಾಗುವ 
ಸಾಮರ್ಥ್ಯ ಅಥವಾ ಸಾಧ್ಯತೆಯನ್ನು ಅದು ಹೊಂದಿದೆ. “ಸಾಧ್ಯತತ್ವ' «ಸಿದ್ದತತ್ವ 
ವಾಗುವ್ರೆದನ್ನೇ "ಬದಲಾವಣೆ' ಅಥವಾ ಚಲನೆ (ಗತಿ) ಎಂದು ಅರಿಸ್ಟಾಟಲ್‌ ೫ 
ತ್ತಾನೆ. "ದ್ರವ್ಯ' «ರೂಪ?ವಾಗುವುದನ್ನೇ “ಚಲನೆ”, "ಬದಲಾವಣೆ' ಎಂದು ಅವನು 
ಹೇಳುತ್ತಾನೆ. ಹೀಗೆ ಚಲನೆ ಎಂಬುದು ಬಾಹ್ಯದಿಂದ ಕೋರಲ್ಪಟ್ಟ "ಬಲ ಅಧವಾ 
"ಒತ್ತಡ (Force) ಅಲ್ಲ; ಅದು ಆಂತರಿಕವಾದುದು ; "ಅಸತ್‌' ಅಥವಾ "ದ್ರವ್ಯ' 
ಸತ್‌” ಅಥವಾ «ರೂಪವಾಗುವುದೇ ಚಲನೆ ಎನಿಸುವುದು. 

"ರೂಪ? ದ್ರವ್ಯ 'ಕೈಂತ ಉತ್ಕೃಷ್ಟವಾದುದು ಎಂಬ ಅಂಶ ಈ ವಿಶ್ಲೇಷಣೆಯಿಂದ 
ಸಿದ್ಧಪಡುತ್ತದೆ. "ದ್ರವ್ಯ' ತನ್ನಲ್ಲೆ ಏನೂ ಆಗಿಲ್ಲ ; ಆದರೆ "ರೂಪಿ ಪರಿಪೂರ್ಣವಾದು 
ದಾಗಿಸೆ. ಕಾಲದ ದೃಷ್ಟಿಯಿಂದ "ದ್ರವ್ಯ' ಮೊದಲು, "ರೂಸ' ಅನಂತರ. ಆದರೆ 
ಚಿಂತನೆಯ ದೃಷ್ಟಿಯಿಂದ "ರೂಸ' ಮೊದಲು, "ದ್ರವ್ಯ' ಅನಂತರ. ಹೀಗೆ ಅರಿಸ್ಟಾಟಲನ 
ಪ್ರಕಾರ "ರೂಪ' ಅಂತಿಮ ಸತ್ಯವಾಗಿದೆ. "ರೂಪವನ್ನು ಸ್ಲೇಟೋ “ಸಾರ್ವತ್ರಿಕ” 
. ಆಥವಾ "ಸಾಮಾನ್ಯ? (160೩) ಎಂದು ಕರೆದಿದ್ದಾನೆ. ಪ್ಲೇಟೋನಿನ ಸಾರ್ವತ್ರಿಕ 
ಸಿದ್ದಾಂತವನ್ನು ಖಂಡಿಸುವುದರ ಮೂಲಕ ತನ್ನ ತತ್ವ ಚಿಂತೆನೆಯೆನ್ನು ಅರಿಸ್ಟಾಟಲ್‌ 
ಪ್ರಾರಂಭಿಸಿದರೂ ಕಡೆಯಲ್ಲಿ ಪ್ಲೇಟೋವಿನೊಡನೆ ಅವನು ಕೈಕುಲುಕುತ್ತಾನೆ. ಆದರೆ 
ಸಾರ್ವತ್ರಿಕ ಎಂಬುದು ಲೋಕಾತೀತವಲ್ಲ, ಅದು ಪ್ರತ್ಯೇಕದಲ್ಲಿಯೇ ಅಂತರ್ಗತ 
ವಾದುದು ; ಪ್ರಕ್ಯೇಕದಲ್ಲಿಯೇ ಪ್ರಕಾಶಿಸುವಂತಹುದು. ಎಂಬ ಅಂಶವನ್ನು ಎತ್ತಿ 
ಹಿಡಿಯುವುದರ ಮೂಲಕ ಅವನೂ ಸ್ಲೇಟೋವಿನಿಂದ ದೂರ ಸರಿಯುತ್ತಾನೆ. 


೨೫ 


ಅರಿಸ್ಟ್ರಾಟಿನ ಪ್ರಕಾರ ವಿಸ್ವದ ಯಾವ ಭಾಗದಲ್ಲಿ "ರೂಪ? "ದ್ರವ್ಯ'ಕ್ಕಿಂತ ಹೆಚ್ಚು 


ಹೆಚ್ಚ ಪ್ರಮಾಣದಲ್ಲಿರುವುದೋ ಆ ಭಾಗ ಉತ್ಕೃಷ್ಟವಾದುದು. ಎಲ್ಲಿ "ದ್ರವ್ಯ "ರೂಪದ 
' ಮೇಲೆ ಪ್ರಭುತ್ವವನ್ನು ಹೊಂದಿರುವುದೋ ಅದು ಸತ್ಯದಲ್ಲಿ ಸ್ವಲ್ಪ ಕಳಪೆಯಾದ ಭಾಗ. 
' ವಿಶದ ಬುಡದಲ್ಲಿ "ರೂಸರಹಿತ ದ್ರವ್ಯ'ನಿದೆ ; ಮತ್ತು ತುತ್ತ ತುದಿಯಲ್ಲಿ "ದ್ರವ್ಯ ರಹಿತ 
ರೂಪ'ವಿಜೆ. "ರೂಪ ರಹಿತ ದ್ರವ್ಯ' ಸತ್ಯವಾದರೂ ಅದಕ್ಕೆ ಅಸ್ತಿತ್ವವಲ್ಲ ; ಹಾಗೆಯೇ 
“ದ್ರವ್ಯರಹಿತ ರೂಸ' ಸತ್ಯವಾದರೂ ಅದು ಅಸ್ಮಿತ್ವವನ್ನು ಹೊಂದಿಲ್ಲ. ಅಸ್ತಿತ್ವ 
ಇರುವುದೆಲ್ಲಾ, "ರೂಪರಹಿತ ದ್ರವ್ಯ? ಮತ್ತು (ದ್ರವ್ಯರಹಿತ ರೂಪ' ಈ ಎರಡರ ನಡುವೆ 
ಇರುವಂತಹುದಾಗಿದೆ. ಹೀಗೆ ವಿಶ್ವ ತಡೆರಹಿತ ಆರೋಹಣ ಅನರೋಹಣ ಸರಗಳನ್ನು 
ಪ್ರತಿನಿಧಿಸುತ್ತದೆ. ಕೆಳಗಿನ ಸ್ಮರ ಮೇಲಿನ ಸ್ಮರವಾಗಿ ಪರಿಣಾಮ ಕಶೊಂದುವುದನ್ನೇ 
«ಚಲನೆ' “ಗತಿ' ಎಂದು ಕರೆಯಬಹುದೆಂದು ಅರಿಸ್ಟಾಟಲ್‌ ಹೇಳುತ್ತಾನೆ. ವಿಶ್ವ ನಿಕಾ 


೬೮ ಮಾನವಿಕ ಕರ್ಣಾಟಿಕೆ 


ಶದ ತುತ ತುದಿಯಾದ "ದ್ರವ್ಯರಹಿತ ರೂಸ' ವನ್ನು ಅವನು "ದೇವರು' ಎಂದು 
ಹೆಸರಿಸುತ್ತಾನೆ. "ರೂಪ? ಸಿದ್ಧ ತತ್ತ ವಾದ್ದರಿಂದ ದೇವರು ಮಾತ್ರ ಪರಿಪೂರ್ಣ ಸತ್ಯ," 
ಅಸಿ ತೈದಲಿರುವ ವಸು, ಗಳು "ಹೆಚ್ಚು ಕಡಿಮೆ ನ ಹೆಚ್ಚ ಹೆಚ್ಚು "ರೂಪವನ್ನು 


ವಸು. ಹೊಂದಿದ ಹಾಗೆ ಅದು ಹೆಚ್ಚು ಹೆಚ್ಚು ಸತ್ಯವಾಗುತ್ತದೆ. 


ವಿ೬ 


ದೇವರು ನಿಮಿತ್ತ ಕಾರಣನೂ, ರೂಸಕಾರಣನೂ ಹಾಗೂ ಅಂತಿಮಕಾರಣನೂ ' 


ಆಗಿದ್ದಾನೆ. ಅನನು ಸಾರದಲ್ಲಿ ಬುದ್ಧಿ ಬದ್ಧ ನೂ, ನಿಚಾಸವಂತನೊ ಆಗಿದ್ದಾನೆ. 


ಅಂತಿವುಕಾರಣನಾಗಿ ಅವನು ಎಲ್ಲ "ವಸುಗಳ ಗುರಿಯಾಗಿದ್ದಾನೆ. ದೇವರು. 


ಸರಿರ್ಪೋ. ಚಲನೆ ಬದಲಾವಣೆಗಳಿಗೆ ಅವನು ಕಾರಣನಾಗಿದ್ದಾನೆ. ಅವನು ಚಲ 
ನೆಯ ಪ್ರಥಮ ಕಾರಣ ; ಆದರೆ ಅವನು ಅಚಲ. ಅವನು ನಲ್ಲದರಲ್ಲಿ ಯೂ ಚಲನೆಯ 


ನ್ನುಂಟು ಮಾಡುತ್ತಾ ನೆ ಆದರೆ ತಾನು ಮಾತ್ರ ಎಂದೆಂದಿಗೂ 'ಚಲನರಹಿತನಾಗಿರು ' 
ತ್ತಾನೆ. ಈ ಅರ್ಥದಲ್ಲಿಯೇ ಅರಿಸ್ಟಾಟಲ್‌ ದೇವರನ್ನು "ಅಚಲನಾದ ಚಲನಕಾರ” ' 


(Unmoved Mover) ಎಂದು ಕರೆಯುತ್ತಾನೆ. 

ದೇವರು, ಅರಿಸ್ಟಾಟಲನ ಪ್ರಕಾರ ಚಿಂತನಾಸ್ತರೂಸನು. ಅವನು ಚಿಂತನೆ 
ಯನ್ನು ಕುರಿತು ಚಿಂತಿಸುತ್ತಾನೆ. ಹೀಗೆ ಅವನನ್ನು "ಚಿಂತನೆಯ ಮೇಲಿನ ಚಿಂತನೆ” 
(Thought of thought) ಎಂದು ಅರಿಸ್ಟಾಟಲ್‌ ಹೇಳುತ್ತಾನೆ. ಅನನು 
ಸ್ವಪ್ರಜ್ಞೆಯುಳ್ಳೆ ವನು. ಅವನು ತನ್ನ ದಿನ್ಯಾನಂದದಲ್ಲಿ ಸದಾ ಮುಳುಗಿರುತ್ತಾ,ನೆ. 
ತನ್ನ ಪರಿಪೂರ್ಣತೆಯನ್ನು ಕುರಿತು ಚಿಂತಿಸುನಲ್ಲಿ ಅವನ ದಿವ್ಯಾನಂದ ಅಡಗಿರುತ್ತದೆ. 
ಅವನು ಎಲ್ಲವನ್ನೂ ಒಂದುಗೂಡಿಸುವ ತತ್ವವಾಗಿದ್ದಾನೆ. ಅನನು ಪೂರ್ಣ ಚೈತನ್ಯ. 
ಅವನು ಸಿದ್ಧ, ಸಾಧಕನಲ್ಲ ಅವನು ಸಕಾಮನೂ, ಪರಿಶುದ್ಧನೂ ಆಗಿದ್ದಾನೆ. 


೫.೫೪೪ ಕ್‌ ಚ ರ್ಮ್ಮ್ಯ ಕ್‌ ್ಮ್ಯ 


ಅನನು ಶುದ್ಧ "ರೂಪನಾಗಿದ್ದಾನೆ. ಅವನಲ್ಲಿ «ದ್ರವ್ಯ'ದ ಅಂಶ ಕಿಂಚಿತ್ತಾದರೂ ' 


ಇಲ್ಲ. ಅವನೇ ಆತ್ಯಂತಿಕ ಸತ್ಯ, ಆದರೆ, ಅವನು ಪರಿಶುದ್ಧ *ರೂಪ'ನಾದ್ದರಿಂದ 


ಅನನಿಗೆ ಅಸ್ತಿ ತ್ವವಿತೆಯೆಂದು ಹೇಳಲಾಗದು. ಏಕೆಂದರೆ ಅಸ್ತಿತ್ವದ್ದ ನ್ವರುವುರಂದರೆ 
"ದ ನ್ರವ್ಯ' ಮತ್ತು “er ಳು ಎಡೆಬಿಡದೆ ಬೇರ್ಸಡಿಸಲಾಗದ ಸಂಬಂಧವನ್ನು ಹೊಂದಿರು ' 


ವುದಾಗಿದೆ. ಹೀಗೆ ದೇವರು ಆತ್ಯಂತಿಕ ಸತ್ಯವಾದರೂ ಅವನು ಅಸ್ತಿತ ದಲ್ಲಿಲ್ಲ 

ಎಂಬುದು ಅರಸ್ಟಾಟಲನ ಚಿಂತನೆಯ ವೈಶಿಷ್ಟ್ಯ. ವಿಶ್ವದ ಅಂತಿಮಕಾ ರಾವಳ 
ಅವನು ವಿಶ್ವದ ಸಂಬಂಧವನ್ನು ತಗಡು ತನ್ನ ದಿವ್ಯಾನಂದದಲ್ಲಿ ಮುಳುಗಿ 
ಹೋಗಿದೆ. ನೆ. ಮಾನವನ ಪ್ರಾರ್ಥನೆಗಳನ್ನು ಅವನು ಬಹುಶಃ ಆಲಿಸಲಾರ. 


ಏಕೆಂದಕ್ಕೆ ಕೆ ಮಾಡುವುದು ಮಾನವರ ಅಸರಿಪೂರ್ಣ 3ಯನ ತಾನೇ ಸ್ವಾಗತಿಸಿ 


ದಂತೆ. ಅದನ್ನು ಅನನೆಂದಿಗೂ ಮಾಡಲಾರ. ದೇವರನ್ನು ಕುಂತ ಈ ವಾದವನ್ನು ; 


ಪ್ರಾಚೀಸ ಪಾಶಾ ತೈ ತಾತ್ರಿಕ ಚಿಂತನೆ- ಸೆ ಕೀ ಟೋ ಮತ್ತು ಅರಿಸ್ಟ್ರಾ ಟಿಲ್‌ ೬೯ 


"ಪ್ರಸೈತಿಸಿದ್ಧ ಮೆತ' (Dೀism) ಎಂದು ಕರೆಯಬಹುದು. ಈ ವಾದದ ಪ್ರಕಾರ 
ದೇವರು ಅತೀತವೇ ಹೊರತು ಅಂತರ್ಯಾಮಿಯಲ್ಲ. 

ದೇವರು ವ್ಯಕ್ತಿಸ್ವರೂಪನೋ ವು ಯ ಅಥವಾ ವ್ಯಕ್ತಿಸ್ಟ ರೂಪರಹಿತನೋ 
ಎಂಬ ತಾತ್ವಿಕ ಪ್ರ ಹ ಶೆ rohit = ಪ್ರಶ್ನೆಯನ್ನು ಅರಿಸ ಟಲ್‌ ಬಹುಶಃ ಕೇಳಿ 
ಕೊಂಡೆಂತಿಲ್ಲ. ಜೀವು ವ್ಯಕ್ತಿಸ್ವ Ba 'ಿಲ್ಲಪೋತಿಟುದನ್ನು ಅವನು ವಿವರವಾಗಿ 
ಚರ್ಚಿಸಿಲ್ಲ. ಅವನ ದೇನರ ಚ ನೆ ವ್ಯಕ್ತಿ ಸ್ವ ರೂಸವುಳ ದ್ದು ಹೌದು ಹಾಗೂ ವ್ಯಕ್ತಿ 
ಸ್ವರೂಸರಹಿತವಾದದ್ದೂ ಹೌದು. ಎಂದು ಹೇಳಬಹುದು. ದೇವರು ಅರಿಸ್ಟಾಟಲನ 
ಪ್ರಕಾರ ವ್ಯಕ್ತಿ ಸ್ವರೂಪಉಳ್ಳ ವನಾಗಿದ್ದಿರಬೇಕು. ಏಕೆಂದರೆ ಹಾಗಿಲ್ಲದ ಪಕ್ಷದಲ್ಲಿ ಆವನು 
ನಿರಪೇಕ್ಷ ತತ್ವ (Absolute) ಎಂದು ದೇವರನ್ನು ಕರೆಯಬೇಕಾಗಿತ್ತು. ಆದರೆ 
ಅವನು ಹಾಗೆ ಕರೆದಿಲ್ಲ. ದೇವರು ಅವನ ಪ್ರಕಾರ ಸ್ವಪ್ಪ ಪ್ರಜ್ಞೆ ಯುಳ ನಾಗಿದ್ದಾನೆ. 

ಹಾಗೆಯೇ ದೇವರು ವ್ಯಕ್ತಿಸ ರೂಸರಹಿತನೊದೂ ಹುದು. ಏಕೆಂದಕ್ಕೆ 

ಸ್ಟಾಟಲನ ಪ್ರಕಾರ ದೀವನ ದ್ರವ್ಯರಹಿತನಾದ ಶುದ್ಧರೂಪ. ಶುದ [ರೂಪಕ್ಕೆ 
ಅಸ್ತಿ ತ ವಿಲ್ಲ. ಎಕೆಂದರೆ ಅಸ್ತಿತ್ವ ದನ್ನಕುವುದೆಲ್ಲಾ ದ್ರವ್ಯ-ರೂಸಗಳ ಸಂಯುಕ. ವಾಗಿದೆ. 
ಹೆ ಜೀವರು ಆತ್ಯಂತಿಕ ನ ದರೂ ಅವನಿಗೆ ಅಸ್ತಿತ್ವ ನಿಲ್ಲವೆಂದಹಾಗಾಯಿತು. 
- ಹೀಗೆಂದರೆ ದೇವರು ವ್ಯಕ್ತಿಸ್ವರೂಪವಲ್ಲವೆಂದು ಸ್ಪಷ್ಠೆ ವಾಗುತ್ತದೆ. 


ವಿಪಿ 


ಈಗ ಅರಿಸ್ಟಾ ಟಲನ ಪ್ರಕೃತಿ ನೂೂಮಾಂಸೆಯನ್ನು ಕುರಿತು ಇನ್ನೂ ವಿವರವಾಗಿ 
ಚರ್ಚಿಸಬಹುದು. 6 ಪ್ರಕಾರ "ರೂಸರಹಿತದ ವ್ಯ? ಮತ್ತು "ದ ನ್ರವ್ಯರಹಿತರೂಪ'- 
ಈ ಎರಡೂ ಅತಿರೇಕಗಳು. ಅವುಗಳಿಗೆ ಅಸ್ತಿತ್ವವಿಲ್ಲ. ಈ ಅತಿರೇಕ ಸ್ಮರಗಳ ನಡುವೆ 
ಇರುವಂತಹುದೇ ವಿಶ್ವ ಅಥವಾ ಪ್ರಕೃ ತಿಯಾ. ಅದು ರೂಸ ಮತ್ತು ದ್ರವ್ಯಗಳಿಂದ 
ತುಂಬಿ ತುಳುಕುತ್ತಿರುವ ಸಂಯುಕ್ತವಾಗಿದೆ. ಅವನ ಪ್ರಕಾರ ವಿಶ್ವದಲ್ಲಿ ಒಂದು 
ಕ್ರಮ, ನಿಯಮ, ವ್ಯವಸ್ಥೆ ಯಿದೆ. `ಅದು ಯೆದ್ವಾತದ್ವಾವಾದ ದುರ್ವಸ್ಥೆ ಯಲ್ಲ. ನಿಸ್ಟೆ 
ದಲ್ಲಿ ಪ್ರತಿಯೊಂದು ವಸು » ವೂ ತನ್ನ ದೀ ಆದ ಅತ್ಯುತ್ತಮ ಗುರಿಯನ್ನು ನಡೆಯಲು 
ಸತತವೂ ಪ್ರಯತ್ತಸಡುತ್ತಿ ರುತ್ತ 3 ವಿಶ್ವದಲ್ಲಿ ಶಿಲ್ಪಿ ಯ ಕೈವಾಡವಿದೆ. ವಿಶ್ವ 
ನಿರಂತರದಲ್ಲಿ ನಿಕಾಸವಾಗುತಿ, ರುತ್ತದೆ. ವಿಶ್ವ ದ ಈ ವಿಕಾಸದಲ್ಲಿ "ರೂಪ? "ದ ವ್ಯ'ದೆ 
ಮೇಲೆ ತನ್ನ ನಿಯಂತ್ರ ಇವನ್ನೂ ಪ್ರಭುತ್ವ ನನ್ನು ಹೊಂದಿರುತ. ಡೆ. ಆದರಿ "ದ್ರವ್ಯ ಕ 
"ರೂಸದ' ಪ್ರಭುತ್ವವನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. 'ಅದಕ್ಕೆ ನಿರೋಧವನ್ನು 
ಉಂಟುಮಾಡುತ್ತದೆ. ಈ ಕಾರಣದಿಂದಲೇ "ಸಜ ದೃಶ್ಯ ಜಗತ್ತಿನಲ್ಲಿ ಪೂರ್ಣವಾಗಿ 
"ದ್ರವ್ಯ' ದಿಂದ ಮುಕ್ತವಾಗಿರಲು ಸಾ ಧ್ಯವಿಲ್ಲವೆಂದು ಅರಿಸ್ಟಾಟಲ್‌ "ಹೇಳುತ್ತಾ ನೆ. ವಿಶ್ವ 


ವಿಕಾಸ ಎಂಬುದು ಈ ನಿರೋಧನನ್ನು ನೆಟ್ಟಿ ನಿಲ್ಲುವ ಸತ ಪ್ರಯತ್ನವಾಗಿದೆ. 


೭೦ ಮಾನವಿಕ ಕರ್ಣಾಟಿಕ 


ನಿಶ್ವದ ವಿಕಾಸ ಕ್ರಮವನ್ನು ಅರಿಸ್ಟಾಟಲ್‌ ಹೀಗೆ ವಿವರಿಸುತ್ತಾನೆ : ಕೆಳಗಿನದು" 
ಮೇಲಿನ ದರ್ಜೆಯದಾಗಿ ವಿಕಾಸ ಹೊಂದುತ್ತದೆ. ಈ ವಿಕಾಸ ಕಾಲನಿಯಮಕ್ಕೆ ' 
ಅಧೀನವಾದುದಲ್ಲ, ಅದು ವಿಶೇಷತಃ ತಾರ್ಕಿಕ ವಿಕಾಸ. ಕೆಳಗಿನ ಸ್ಮರ ಆಗಲೇ 
ಮೇಲಿನ ಸ್ತರವನ್ನು ಅವ್ಯಕ್ತವಾಗಿ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುತ್ತದೆಂದು ಅರಿ: 
ಸ್ಟಾಟಲ್‌ ಪ್ರತಿಪಾದಿಸುತ್ತಾನೆ. ಅವ್ಯಕ್ತ ವಾದುದು ವನ್ಯಕ್ತವಾಗುವುದೇ ವಿಕಾಸವೆನಿಸು pF 
ವುದು ; ಮಾನವ ಅವ್ಯಕ್ತವಾಗಿ ಆಗಲೇ ಮಂಗನಲ್ಲಿದ್ದು ಅನಂತರ ಹೊರಬರುವಂತೆ | 
"ದ್ರವ್ಯ?ದಲ್ಲಿ ಅವ್ಯಕ್ತವಾಗಿ ಅಡಗಿರುವ ರೂಪ? ಹೆಚ್ಚ ಹೆಚ್ಚು ಸ್ಪಷ್ಟವಾಗಿ ಹೊರ ' 
ಬರುವುದನ್ನೇ ಅರಿಸ್ಟಾಟಲ್‌ ವಿಗ್ಪವಿಕಾಸ' ಎಂದು ಕರೆಯುತ್ತಾನೆ. ವಿಶ್ವ ಹೆಚ್ಚ ತ 
ಹೆಚ್ಚು ವಿಕಾಸಹೊಂದಿದಂತೆಲ್ಲಾ "ರೂಪೌದ ಅಂಶ ಹೆಚ್ಚಾಗುತ್ತದೆ, ಹಾಗೆಯೇ ದ್ರವ್ಯದ 4 
ಅಂಶ ಕಡಿಮೆಯಾಗುತ್ತಾ ಹೋಗುತ್ತದೆ. ವಿಶ್ವ ವಿಕಾಸ ಒಂದು ತಡೆ ರಹಿತ ನಿರಂತರ ' 
ಕ್ರಿಯೆ, ವಸ್ತು ವಿಕಾಸ ಹೊಂದುವ್ರದೆಂದರೆ ಹೆಚ್ಚು ಹೆಚ್ಚು ವ್ಯವಸ್ಥಾಬದ್ಧ ವಾಗುವುದು, | 
ವ್ಯವಸ್ಥಾಬದ್ಧ ವಾಗುವುದೆಂದರೆ "ರೂಪ', "ದ್ರವ್ಯ'ದ ಥಿರೋಧಶಕ್ತಿಯನ್ನು ಕ್ರಮಕ್ರಮ * 
ವಾಗಿ ಮೆಟ್ಟಿ ನಿಂತು ಪ್ರಭುತ್ವವನ್ನು ಪಡೆಯುವುದು. ವಿಶ್ವ ನಿರ್ಜೀವ ಮತ್ತು ಸಜೀವ ' 
ಎಂದು ಎರಡು ಬಗೆಯದಾಗಿದೆ. ನಿರ್ಜೀವ ಜಗತ್ತಿನಲ್ಲಿ "ದ್ರವ್ಯ' "ರೂಸ'ದ ಮೇಶೆ ] 
ಪ್ರಭುತ್ವವನ್ನು ಹೊಂದಿರುತ್ತದೆ. ಅದು ವಿಶ್ವ ವ್ಯವಸ್ಥೆಯ ಅತ್ಯಂತ ಕೆಳಗಿನ ಸ್ತರ ' 
ವಾಗಿದೆ. ಅದರ ಮೇಲೆ ಸಜೀವ ಸ್ತರವಿದೆ ಸಜೀವ ಸ್ತರದಲ್ಲಿ "ದ್ರವ್ಯದ ಪ್ರಾಧಾನ್ಯ 3 
ವಿದ್ದರೂ, ಮೇಲೆ ಮೇಲೆ ಹೋದಂತೆಲ್ಲ ಆ ಪ್ರಾಧಾನ್ಯ ಕ್ರಮಕ್ರಮವಾಗಿ ಕಡಿಮೆ ' 
ಯಾಗುತ್ತಾ ಹೋಗುತ್ತದೆ. ಹಾಗೆಯೇ ರೂಪ ಹೆಚ್ಚು ಹೆಚ್ಚು ನಿರ್ದುಷ್ಟವೂ 
ಖಂಡಿತವೂ ಆಗುತ್ತದೆ. ಸಜೀವ ಸ್ತರದ ಮುಂದಿನ ಮೆಟ್ಟಲೇ ಸಸ್ಯ ಹಾಗೂ ಪ್ರಾಣಿ 
ಪ್ರಪಂಚ, ಅದರ ಅನಂತರ ಮಾನವ ಸ್ತರ ಮೊದಲಾಗುತ್ತದೆ. ಮುಂದೇನು? ಈ 
ಪ್ರಶ್ನೆಗೆ ಅರಿಸ್ಟಾಟಲ್‌ ಯಾವ ನಿರ್ದಿಷ್ಟ ಉತ್ತ ರವನ್ನು ತನ್ನ ಗ್ರಂಥಗಳಲ್ಲಿ ನೀಡಿಲ್ಲ. ವಿಶ್ವ 
ವಿಕಾಸದಲ್ಲಿ ಅವನ ಪ್ರಕಾರ, ಮಾನವ ಸ್ತರವೇ ಕೊನೆಯ ಸ್ತರವಲ್ಲ; ಅದನ್ನೂ ಮಾರಿ 
ವಿಕಾಸ ಮುಂದುವರಿಯುತ್ತದೆ. ಮಾನವ ಸ್ಮರ ಗ್ರಹೆಗಳಾಗಿ, ನಕ್ಷತ್ರಗಳಾಗಿ ವಿಕಾಸ 
ಹೊಂದಿ ತುತ್ತತುದಿಯಾದ ದ್ರವ್ಯರಹಿತ “ಶುದ್ಧ ರೂಪ್‌ಗಸ್ಥಿತಿಯನ್ನು ತಲುಪುತ್ತದೆ. ಈ 
ಶುದ್ದ ರೂಪವನ್ನೇ ಅರಿಸ್ಟಾಟಲ್‌ «ದೇವರು? ಎಂದು ಕರೆಯುತ್ತಾನೆ. ಹೀಗೆ ವಿಶ್ವ 
ವಿಕಾಸದ ಅಂತಿಮ ಗುರಿ ದೇವರು ಎಂದು ಅರಿಸ್ಟಾಟಲ್‌ ಪ್ರತಿಪಾದಿಸುತ್ತಾನೆ. ವಿಶ್ವದ 
ವಿಕಾಸಕ್ರಮವನ್ನು ಸ್ಥೂಲವಾಗಿ ಈ ಕೆಳಗಿನ ನಕ್ಷೆಯಿಂದ ಸೂಚಿಸಬಹುದು. 


ಪ್ರಾಚೀನ ಪಾಶ್ಚಾತ್ಯ ತಾಶ್ವಿಕ ಚಿಂತನೆ-ಸ್ಲೇಟೋ ಮತ್ತು ಅರಿಸ್ಟಾಟಲ್‌ ೭೧ 
[9] [ee] ~~ ಟಬ 


ದ್ರವ್ಯರಹಿತ ರಣಪ (ದೇವರು) 
ನಕ್ಷತ್ರ ಪ್ರಸಂಚೆ 

ಗ್ರಹೆಗಳು 

ಮಾನವೆ ಪ್ರಪಂಚೆ 


ಸಸ್ಯ ಹಾಗೂ ಪ್ರಾಣಿ ಪ್ರಸೆಂಚೆ 


ನಿರ್ಜೀವ ಸ್ರಸಂಚೆ 


| 

ಕಿ 
| 

| 

| 
| 
ಹೆ 
| 
£ 
| 
ಕೆ 
| 
\ 
| 
| 
| 


ರೂಸರಹಿತ ದ್ರವ್ಯ 


ಅರಿಸ್ಟಾಟಲನ ಪ್ರಕಾರ ಅಂತರಿಕ್ಷ ವಸ್ತುಗಳಲ್ಲಿ (heavenly bodies) 
ಪ್ರಭೇದಗಳಿವೆ. ಗ್ರಹಗಳಿಗಿಂತೆ ನಕ್ಷತ್ರಗಳು ಉತ್ಕೃಷ್ಟ ವಾದವುಗಳಾಗಿವೆ. ನ 
ವಿಚಾರವಾದಿ. ಅಂತರಿಕ್ಷ ವೆಸ್ತುಗಳಲ್ಲಿ ಇನ್ನೂ ಹೆಚ್ಚಿನ ವೈಚಾರಿಕತೆಯಿ ಯೆಂದು 
ಅರಿಸ್ಟಾಟಲ್‌ ಭಾವಿಸುತ್ತಾನೆ. ಅವ್ರೆ ಅನಂತವೂ ಆನಂದದಾಯಕವೂ ಆದ ಜೀನನ 
ವನ್ನು ನಡೆಸುವ ಅಮರ ತತ್ವಗಳಾಗಿವೆ. ಚಲನೆ ಅವುಗಳಿಗೆ ಸ್ವಭಾವಸಿದ್ಧ ವಾದುದಾಗಿದೆ. 
ಖಕ ವಿಕಾಸದ ತುತ್ತ ತುದಿಯೇ ದೇವರು. ಅವನು ದೇಶ-ಕಾಲಾತೀತನಾಗಿದ್ದಾನೆಂದು 
ಅರಿಸ್ಟಾಟಲ್‌ ಪ್ರತಿಪಾದಿಸುತ್ತಾ ನೆ. ಬುದ್ಧಿ ಅಥವಾ ವಿಚಾರ ತನ್ನನ್ನು ತಾನು ಸ್ಪಷ್ಟ 
ಪಡಿಸಿಕೊಳ್ಳುವಿಕೆಯೇ ವಿಗ್ವನಿಕಾಸದ ಬಹುಮುಖ್ಯ ಗುರಿಯಾಗಿದೆ. 

ಹೀಗೆ ಅರಿಸ್ಟಾಟಲನ ಅಭಿಮತದಂತೆ ನಿಕಾಸ ಅಥವಾ ಪರಿಣಾಮ ಎಂಬುದು 
ಅನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆಯೆಡೆಗೆ, ವಿಷಮದಿಂದ ಸಾಮರೆಸ್ಯದೆಡೆಗೆ, ದ್ರವೃದಿಂದ 
ಪರಿಪೂರ್ಣ ರೂಪದಿಡೆಗೆ ಸಾಗುನೆ ಮಾರ್ಗವಾಗಿದೆ. ವಿಶ್ವೆವೆಂಬುದು ಹ 
ನಿಪ್ಪಲ ಘಟನೆಗಳ ಹುಟ್ಟು ಕೊನೆಯಿಲ್ಲದ ನೀರ್ರುರಿಯೆಲ್ಲ. ಬತ 
ಕ್ರಮಪಾದ ಸುವ್ಯವೆಸ್ಮಾಬದ್ಧ ವಾದ) ಬುದ್ಧಿ ಬದ್ಧವಾದ ಬೆಳವಣಿಗೆಯಾಗಿ ೩ 


೭೨ ಮಾನವಿಕ ಕರ್ಣಾಟಕ 


ವಿಲ 


ಮಾನವನ ಒಳಿತು ಅಥವಾ "ಸರಮಶ್ರೇಯೆ'ವನ್ನು ಕುರಿತು ಆರಿಸ್ಟಾಟಲ್‌ ತನ್ನ 
ನೀತಿಶಾಸ್ತ್ರದಲ್ಲಿ ಸರಾವರ್ಕಿಸಿದ್ದಾನೆ. ಮಾನವ ತನ್ನ ಲಿನ ವಿವೇಕ ಅಧವಾ ಬುದ್ಧಿ ಬಲ | 
ದಿಂದ ಇತರ ಪ್ರಾಣಿಗಳಿಗಿಂತ ಭಿನ್ನನೂ ಶ್ರೇಷ್ಠನೂ ಆಗಿದ್ದಾನೆ. ಕ್ರಮಕ್ರಮವಾಗಿ ' 
ಜಾ ನ ಸಂಪಾದನೆ ಮಾಡಿ, ಜ್ಞೂನಪೂರ್ವಕವಾದ ಜೀವನವನ್ನು ನಡೆಸುವುದರಲ್ಲಿ ಕ 
ಮಾನವನ ಪರಮಶ್ರೇಯವಿಜೆ. ಎಂದು ಅರಿಸ್ಟಾಟಲ್‌ ಪ್ರತಿಪಾದಿಸುತ್ತಾನೆ. ಈ ' 
ವಿವೇಕವೂ ಜ್ಞಾ ನಪೂರ್ವಕವೂ ಆದ ಜೀವನ ಮಹದಾನಂದದಲ್ಲಿ ಪರ್ಯಾವಸಾನವಾಗು 
ತ್ತದೆ, 

ಅರಿಸ್ಟಾಟಲನ ಪ್ರಕಾರ ಮಾನವ ಆತ್ಮನಲ್ಲಿ ಮೂರು ಭಾಗಗಳುಂಟು : ಜ್ಞಾನ 
(cognition), ಭಾವ (Feeling) ಮತ್ತು ಕ್ರಿಯೆ (con೩tion)- ಇವುಗಳ ' 
ನಡುನೆ "ಸಾಮ್ಯಾವಸ್ಥೆ' ಏರ್ಪಟ್ಟಾಗ ಅಂಥ ಆತ್ಮ "ಧರ್ಮಾತ್ಮ ಅಥವಾ ಸ್ಥಿತ ಜ್ಞ? 
ಎಂದು ಕರೆಯಿಸಿಕೊಳ್ಳುತ್ತದೆ. ಈ ಸಾಮ್ಯಾವಸ್ಥೆಯ ಫಲವೇ ಧೈರ್ಯ, ಶೌರ್ಯ, ' 
ಮಿತ ವ್ಯವಹಾರ ಶೀಲ್ಕ ಸದ್ಗುಣಗಳು ಇತ್ಯಾದಿ. ಅವನ ಪ್ರಕಾರ ಅತಿರೇಕಗಳಿಲ್ಲದ ' 
"ಸ್ವರ್ಣಮಧ್ಯಮ' (Golden Mean) ನೇ ನೈತಿಕ ಜೀವನದ ತಳಹದಿ. ಯಾವುದೇ 
ವಿಷಯದಲ್ಲಿನ ಅತಿರೇಕಗಳನ್ನು ವರ್ಜಿಸಿ "ಮಧ್ಯಮ ಮಾರ್ಗ'ವನ್ನು ಅನುಸರಿಸುವುದೇ 
ನೀತಿ, ಸದ್ಗುಣ ಎನಿಸುವೆದು. ಉದಾಹರಣೆಗೆ, "ಹುಚ್ಚು ಸಾಹಸ' ಒಂದು ಅತಿರೇಕ ' 
ವಾದರೆ "ಹೇಡಿತನ' ಮತ್ತೊಂದು ಅತಿರೇಕ. ಈ ಎರಡೂ ತ್ಯಾಜ್ಯಯೋಗ್ಯವಾದವು 
ಗಳು. ಈ ಎರಡರ ನಡುವಿನ ಸ್ವರ್ಣ ಮಧ್ಯಮವೇ ನಿಜವಾದ "ಧೈರ್ಯ. ಹಾಗೆಯೇ 
"ಕೃಸಣತೆ' ಒಂದು ವೈಸರೀತ್ಯವಾದರೆ, "ದುಂದುಗಾರಿಕೆ' ಮತ್ತೊಂದು ವೈ ಪರೀತ್ಯ, 
ಜ್ಞಾನಿ'ಯಾದವನು ಈ ಎರಡನ್ನೂ ವರ್ಜಿಸಿ "ಔದಾರ್ಯ? ಎಂಬ ಸ್ವರ್ಣ ಮಧ್ಯಮ 
ವನ್ನು ಆರಿಸಿಕೊಳ್ಳುತ್ತಾ ನೆ. ವಿನೇಕಿಯಾದವನು ತನ್ನ ನಿಜ ಜೀವನದಲ್ಲಿ ಹೇಗೆ ನಡೆದು 
ಕೊಳ್ಳುತ್ತಾ ನೆಂಬುದೇ ನೀತಿಯ ಮೂಲ, ನೀತಿಸೂತ್ರ. ಇದನ್ನು ಭಾರತೀಯ ನೀತಿ 
ಶಾಸ್ತ್ರದಲ್ಲಿ "ಶಿಷ್ಟ್ರಾಚಾರ' ಎಂದು ಕರೆಯಲಾಗಿದೆ. 


೨೯೯ 


ಮಾನವ "ರಾಜಕೀಯ ಪ್ರಾಣಿ' ಎಂದು ಮೊದಲು ಹೇಳಿದವನು ಅರಿಸ್ಟಾಟಲ್‌, ಫಿ 
ಮಾನವ ಸಂಘ ಜೀವಿ. ಸದ್ಗುಣ ಸಂಪನ್ನನಾಗಬಯೆಸುವ ಅನನು ತನ್ನ ಪ್ರೀತಿಯನ್ನು 
ಹಂಚಿಕೊಳ್ಳಲು ಮತ್ತೊ ಬ್ಬರನ್ನು ಬಯಸುತ್ತಾನೆ, ಪರರೊಡನೆ ಸಂಬಂಧವನ್ನು 
ಹೊಂದಲು ಅಪೇಕ್ಷಿಸುತ್ತಾನೆ. ಇವೆಲ್ಲವನ್ನು ಈಡೇರಿಸಲು "ರಾಜ್ಯ? ಎಂಬ ಸಂಸ್ಥೆಯಿರ 


ಬೇಕು. ಅದು ಜನತೆಯ ಹಿತವನ್ನು, ಪೋಷಣೆಯನ್ನು ದೃಷ್ಟಿಯನ್ಲಿಟ್ಟು ಕೊಂಡು 


'ಅನೇಕ ನಿಯಮಗಳನ್ನು ವಿಧಿಸುತ್ತದೆ. ಅವುಗಳನ್ನೇ "ಕಾನೂನು'ಗಳು ಎಂದು ಕರೆಯು 


ಪ್ರಾಚೀನ ಪಾಶ್ಚಾತೃ ತಾತ್ವಿಕ ಚಿಂತನೆ-ಪ್ಲೇಟೋ ಮತ್ತು ಅರಿಸ್ಟಾಟಲ್‌ ೭೩ 


ವುದು. ಅವು ಪ್ರತಿಯೊಬ್ಬರ ಏಳಿಗೆಗೋಸ್ಪರವೇ  ಮಾಡಲ್ಪಟ್ಟಿರುವುದರಿಂದ ನ್ಯಾಯ 
ಯುತವಾಗಿವೆ_-ಎಂದು ಅರಿಸ್ಟಾಟಲ್‌ ಅಭಿಪ್ರಾಯಸಡುತ್ತಾ ನೆ. 

ಅರಿಸ್ಟಾಟಲನ ಪ್ರಕಾರ, ಎಲ್ಲಾ ಮಾನವರೂ ಒಂದೇ ತೆರನಾಗಿಲ್ಲ, ಮನೋ 
ಧರ್ಮದಲ್ಲಿ, ಸ್ವಭಾವದಲ್ಲಿ ಶರೀರ ಪ್ರಕೃತಿಯಲ್ಲಿ ಅವರು ಭಿನ್ನರಾಗಿದ್ದಾರೆ, ಜನರ 
ಯೋಗ್ಯತೆಗೆ ಅನುಸಾರವಾಗಿ ಹಕ್ಕುಬಾಧ್ಯತೆಗಳು ದೊರಕಬೇಕು, ನ್ಯಾಯ ಸಲ್ಲಬೇಕು. 
ಹಾಗಲ್ಲದೆ ಎಲ್ಲರಿಗೂ ಸಮಾನವಾದ ಹಕ್ಚುಬಾಧ್ಯತೆಗಳಿರಬೇಕೆಂಬ ವಾದವನ್ನು ಒಣ 
ಸಿದ್ಧಾಂತವೆಂದು ಆವನು ಅಭಿಪ್ರಾಯಪಡುತ್ತಾನೆ ಆವನು, ವಿದ್ಯಾಸಂಸನ್ನರೂ, ನಿವೇಕ 
ಬುದ್ಧಿಯುಳ್ಳ ವರೂ, ಸ್ಥಿತಿವಂತರೂ, ಸನ್ಮಾರ್ಗಪ್ರವರ್ತಕರೂ ಆದ ಕೆಲವೇ ಮಹಾ 
ವ್ಯಕ್ತಿಗಳ ಆಳ್ವಿಕೆಯನ್ನು (Aristocracy) ಪ್ರತಿಪಾದಿಸಿ ಎತ್ತಿ ಹಿಡಿಯುತ್ತಾನೆ: 
ಪ್ಲೇಟೋ ಪ್ರತಿಪಾದಿಸಿದ “ಆದರ್ಶರಾಜ್ಯ” ಸಿದ್ಧಾಂತವನ್ನು ಅನನು ಖಂಡಿಸುತ್ತಾನೆ. 
ಯಾರಿಗೂ ಸ್ವಂತ ಆಸ್ತಿ ಇರಕೂಡದು, ಎಲ್ಲ ಹೆಂಗಸರೂ, ಎಲ್ಲ ಮಕ್ಕಳೂ ಎಲ್ಲಾ 
ಗಂಡಸರಿಗೂ ಸೇರಿದವರು , ಅವರು ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿರಕೂಡದು ; ಹಾಗಿ 
ದ್ಹೆಲ್ಲಿ "ನಾನು?, "ನನ್ನದು?, ಅಹಂಕಾರ] "ಮಮಕಾರ'ಗಳು ಬೆಳೆದು ಸಮಾಜದ ಅಭಿ 
ವೃದ್ಧಿ, ಅಭ್ಯುದಯಗಳಿಗೆ ಅಡಚಣೆಯುಂಟಾಗಿ ಸಮತಾವಾದ ಸಿದ್ದಿಸದೇ ಹೋಗು 
ತ್ತದೆ, ಹೀಗೆಂದು ಪ್ಲೇಟೋ ತನ್ನ ಆದರ್ಶ ರಾಜ್ಯ'ದಲ್ಲಿ ಪ್ರತಿಪಾದಿಸಿರುವುದನ್ನು 
'`ಅರಿಸ್ಪಾಟಲ್‌ ನೈತಿಕ ಅಧಃಪತನದ ಜಾರುಬಂಡೆ ಎಂದು ವಿಮರ್ಶಿಸಿ ತ್ಯಜಿಸುತ್ತಾನೆ. 


೩೦ 


ರಾಜ್ಯದ ಜನರ ಹೆಕ್ಳುಬಾಧ್ಯತೆಗಳನ್ನು ಕುರಿತು ಪ್ಲೇಟೋ ಮತ್ತು ಅರಿಸ್ಟಾಟಲ್‌ 
—]ಈ ಇಬ್ಬರಿಗೂ ಸಮಾನವಾಗಿರುವ ಅಂಶಗಳನ್ನು ಇಲ್ಲಿ ಹೇಳಬಹುದು. ದುರದೃಷ್ಟವ 
ಶಾತ್‌, ಇಬ್ಬರೂ ಗುಲಾಮ'ರು ಎಂಬ ಪಂಗಡದವರಿಗೆ ಯಾವ ನಾಗರೀಕ ಹಕ್ಕು 
ಬಾಧ್ಯತೆಗಳೂ ಇರಕೂಡದೆಂದೂ, ಆಹರೆ ಆ ಪಂಗಡದ ಅಸ್ತಿತ್ವ ಅತ್ಯಾನಶ್ಯಕವೆಂದೂ, 
ರೈಹಿಕ ಕೆಲಸಗಳನ್ನು ಮಾಡಲೆಂದೇ ಅವರಿದ್ದಾರೆಂದೂ ಅಭಿಪ್ರಾಯಪಡುತ್ತಾರೆ. ಹೀಗೆ 
ಸರ್ವೋದಯ, ಸಮತಾವಾದಕ್ಕೆ ಅವರು ತಿಲಾಂಜಲಿಯನ್ನಿತ್ತಿದ್ದಾರೆ. ಇಬ್ಬರೂ ಚಿಂತ 
ಕರ ಪ್ರಕಾರ "ಗುಲಾಮ' ಪಂಗಡ ಗ್ರೀಕರಾಗಿರುವುದು ಹಾಗಿರಲಿ ಮಾನವರೇ ಅಲ್ಲ! 
: ಆ ಪಂಗಡದ ಜನ ಅಡನಾಡಿಗಳು, ಕಾಡುಮನುಷ್ಯರು (Barbarians and 


the 1101015) ! 
೩೧ 
ಕೊನೆಯಲ್ಲಿ ಅರಿಸ್ಟಾಟಲನ ತತ್ವ ಚಿಂತನೆಯನ್ನು ಕುರಿತು ಹೀಗೆ ಹೇಳಬಹುದು. 
ಪ್ಲೇಟೋನಿನ ತತ್ವಚಿಂತನೆಯನ್ನು ಖಂಡಿಸುವ ಮೂಲಕ ಅರಿಸ್ಟಾಟಲ್‌ ತನ್ನ ಇವನ 
ಯನ್ನು ಪ್ರಾರಂಭಿಸಿದರೂ, ಕೊನೆಯಲ್ಲಿ ಅವನು ಬಹು ದೊಡ್ಡ ಸ್ಲೇಟೋ ಅನುಯಾಯಿ 


10 


೭೪ ಮಾನನಿಕೆ ಕರ್ಣೂಟಿಕ 


ಯಾಗಿ ಸರಿಣಮಿಸುತ್ತಾನೆ. ಅಂತಿಮಾರ್ಥದಲ್ಲಿ ಅವನು ಪ್ಲೇಟೋವಿನಿಂದ ಭಿನ್ಹನಾಗಿಲ್ಲ. ' 
ಏಕೆಂದರೆ ಇಬ್ಬರ ಪ್ರಕಾರವೂ ಆತ್ಯಂತಿಕ ಸತ್ಯ ಒಂದೇ (160೩) ಆಗಿದೆ. ಅದಕೆ 
ಸ್ಲೇಟೋದರ್ಶನದಲ್ಲಿನ ದೋಷಗಳನ್ನು ಅವನು ನಿವಾರಿಸಿದ್ದಾನೆಂಬುದರಲ್ಲಿ ಸಂದೇಹ ' 
ವಿಲ್ಲ. ಈ ಅರ್ಥದಲ್ಲಿ ಅರಿಸ್ಟಾಟಲನ ತಾತ್ವಿಕ ಚಿಂತನೆ ಪ್ಲೇಟೋವಿನ ಚಿಂತನೆಯ ' 
"ಬೆಳವಣಿಗೆ' ಎಂದಷ್ಟೇ ಹೇಳಬೇಕು. 4 

ಪ್ಲೇಟೋ "ಚಿತ್ರ ಧಾನವಾದ' (Idealism) ಬಹುಮುಖ್ಯ ಪ್ರತಿಪಾದಕ pf 
ನಾದರೂ, ಅವನ ಕೈಯಲ್ಲಿ ಚಿತ್ರಧಾನವಾದ, ಕಲವು ಅಮುಖ್ಯವೂ ಅನಾವಶ್ಯಕವೂ ' 
ಆದ ಅಂಶಗಳೊಡನೆ ಬೆರೆತು ಅಶುದ್ಧವೂ ಅಸ್ಪಷ್ಟವೂ ಆಗಿತ್ತು. ಉದಾಹರಣೆಗೆ ಚಿತ್ರ | 
ಧಾನವಾದದ ಪ್ರಕಾರ ಆತ್ಯಂತಿಕ ಸತ್ಯ 1dea ಅಥವಾ Reason ಅಥವಾ ಸಾರ್ವ 
ತ್ರಿಕ (Universal)ನಾಗಿದೆ. ಅದು ಅಸ್ತಿತ್ವವನ್ನು ಹೊಂದಿಲ್ಲ ಎಂಬ ಅಂಶ ಚಿತ್ತ 
ಧಾನವಾದಕ್ಕೆ ಮೂಲಭೂತವಾದುದು. ಏಕೆಂದರೆ ಅದರ ಪ್ರಕಾರ ಅಸ್ತಿತ್ವ ದಲ್ಲಿರುವು 
ವೆಲ್ಲಾ ಅಪರಿಪೂರ್ಣವೂ ಆದುದರಿಂದ, ತೋರಿಕೆಯದೂ ಆಗಿದ್ದಾಗಿದೆ. ಪ್ಲೇಟೋ 3 
1dea’ಗಳು ಪರಮಸತ್ರನೆಂದು ಹೇಳುತ್ತಾನೆ, ಆದರೆ ಅವ್ರೆ ಆಸ್ಥಿತ್ವದಲ್ಲಿರುವ ಸ್ವತಃ 
ಸಿದ್ಧ ತತ್ವಗಳೆಂದು ಪ್ರತಿಪಾದಿಸುತ್ತಾನೆ. ಹೀಗೆ ಅವನಲ್ಲಿ "ಸತ್ಯ' ಮತ್ತು «ಅಸ್ತಿತ್ವ? ' 
ಕಲ್ಪನೆಗಳ ನಡುವೆ ಒಂದು ರೀತಿಯ ತಪ್ಪುಗ್ರಹಿಕೆ ಇದೆ. “ಚಿತ್ರ ಧಾನವಾದ' ಪ್ಲೇಟೋ ' 
ವಿನ ಅಪರಂಜಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅರಿಸ್ಟಾಟಲ್‌ ಆ ಅಪರಂಜಿ ' 
ಯನ್ನು ಶುದ್ಧಗೊಳಿಸುತ್ತಾ ನೆಂದು ಮಾತ್ರ ಹೇಳಬಹುದು. 160೩ ಅಥವಾ Form ' 
ಬೇರೆಲ್ಲಿಯೂ ಇರದೆ *ಪ್ರತ್ಯೇಕ'ದಲ್ಲಿಯೇ ಕಾಣಸಿಗುತ್ತದೆ ಎಂಬುದು ಅವನ ತತ್ವಚಿಂತ ' 
ನೆಯ ಕೇಂದ್ರ ಬಿಂದು. "ಗ್ರೀಕ್‌ ಚಿತ್ರ ಧಾನವಾದ? ಪರಿಪೂರ್ಣತೆಯನ್ನು ಪಡೆಯು ' 
ವುದು ಅರಿಸ್ಟಾಟಲನಲ್ಲಿಯೇ, ತನಗಿಂತ ಹಿಂದೆ ಇದ್ದ ಎಲ್ಲ ತತ್ವಚಿಂತನೆಗಳ ಗುಣಾಂಶ 
ಗಳು ಅವನಲ್ಲಿ ಹೂವಾಗಿ ಅರಳಿವೆ, ಹಾಗೂ ಪ್ರತಿಷ್ಠಾಪನೆಗೊಂಡಿವೆ. ಹಾಗೆಯೇ ೯ 
ಅನನು ಅವ್ರೆಗಳ ದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ವಿಶ್ಲೇಷಿಸಿ ಅಲ್ಲಗಳೆದಿದ್ದಾನೆ. | 

ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುವ್ಯವಸ್ಥಾಬದ್ದವಾದ 
“ಸರಿಣಾಮವಾದ'ವನ್ನು ಹುಟ್ಟು ಹಾಕಿ ಬೆಳಕಿಗೆ ತಂದವನು ಅರಿಸ್ಟಾಟಲ್‌. ಅವನ ' 
ಜಾಡನ್ನು ಮುಂದೆ ಪ್ರಸಿದ್ಧ ಜರ್ಮನ್‌ ತಾತ್ವಿಕನಾದ ಹೆಗಲ್‌ ಅನುಸರಿಸಿ "ಪರಿಣಾಮ? 
ವಾದವನ್ನು ತನ್ನದೇ ಆದ ರೀತಿಯಲ್ಲಿ ಬೆಳಸಿದನು. ಹೀಗೆ ಪರಿಣಾಮವಾದ ಗ್ರೀಕ್‌ 
ಚಿಂತನೆಗೆ ಅರಿಸ್ಟಾಟಲ್‌ ನೀಡಿದ ಮಹಾ ಕೊಡುಗೆಯಾಗಿದೆ. 

ಆದರೂ ಅರಿಸ್ಟಾಟಲನ ಚೆಂತನೆಯಲ್ಲಿ ದೋಷಗಳು ಇಲ್ಲದಿಲ್ಲ. ಆವನ ಚಿಂತನೆ ಕಿ 
"ರೂಪ? ಮತ್ತು "ದ್ರವ್ಯಗಳ "ಕಡುದ್ರೈತ ವಾದದಲ್ಲಿ ಪರ್ಯಾವಸಾನವಾಗುತ್ತದೆ. "ಕಡು | 
ದ್ವೌ ತವಾದ' ಏನನ್ನೂ ವಿವರಿಸುವುದಿಲ್ಲವೆಂದೇ ಹೇಳಬೇಕು. ಯಾವುದರ ಬಗ್ಗೆಯೂ ' 
ಸಮರ್ಪಕವಾದ ವಿವರಣೆಯನ್ನು ನೀಡಬೇಕಾದರೆ ಅದು ಯಾವುದೇ ಒಂದು ಮೂಲ | 
ತತ್ವದಿಂದ ಹೊರಬಂದಿರಬೇಕೆಂಬುದು ಅವಶ್ಯಕವಾಗಿ ಭಾವಿಸಬೇಕಾಗುತ್ತದೆ. "ರೂಪ? 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಸ್ಸೇಟೋ ಮತ್ತು ಅರಿಸ್ಟಾಟಲ್‌ ೭೫ 


ಮತ್ತು "ದ್ರವ್ಯ? ಎರಡೂ 07601೪೮೮ ಆದ್ದರಿಂದ “ರೂಪವನ್ನು ತಿಳಿದರೆ ದ್ರವ್ಯ 
ವನ್ನು ತಿಳಿದಂತಾಗುವುದಿಲ್ಲ, ಹಾಗೆಯೇ "ದ್ರವ್ಯವನ್ನು ತಿಳಿದರೆ "ರೂಪವನ್ನು ತಿಳಿ 
ದಂತಾಗುವುದಿಲ್ಲ. ಆದರೆ ವಿಶ್ವ ಯಾವುದೋ ಒಂದು ಮೂಲತತ್ವದಿಂದ ಬಂದಿದೆ 
ಯೆಂದು ಭಾವಿಸಿದರೆ, ಆ ಮೂಲತತ್ವವನ್ನು ತಿಳಿದು ವಿಶ್ವವನ್ನು ತಿಳಿದಂತಾಗುತ್ತದೆ. ಈ 
ದೋಷಗಳು ಅವನಲ್ಲಿ ಇದ್ದಾಗ್ಯೂ ಅವನ ಚಿಂತನೆ ತನಗಿಂತ ಹಿಂದೆ ಇದ್ದ ಚಿಂತನೆ 
ಗಳಿಗಿಂತ ಹೆಚ್ಚು ಉತ್ತಮತರದ್ದಾಗಿದೆ ಎಂದು ಹೇಳಬಹುದು. 


೩೨ 

ಅರಿಸ್ಟಾಟಲನ ತತ್ವಚಿಂತನೆ ಭಾರತೀಯ ತತ್ವಶಾಸ್ತ್ರದ ಸಾಂಖ್ಯದರ್ಶನವನ್ನು 
ಬಹುವಾಗಿ ಹೋಲುತ್ತದೆ. ಎರಡೊ ಚಿಂತನೆಗಳ ನಡುವೆ ಈ ಸಾದೃಶ್ಯ ವೈದೃಶ್ಯಗಳಿವೆ : 

(1) ಸಾಂಖ್ಯ ದರ್ಶನದ ಆದ್ಯ ಪ್ರವರ್ತಕರಾದ ಕಪಿಲ ಖುಷಿಗಳಂತೆ ಅರಿ 
ಸ್ಟಾಟಲನೂ ಮಹಾ ಮೇಧಾನಿಯಾಗಿದ್ದನು. 

(11) ಸಾಂಖ್ಯ ದರ್ಶನದ ಪ್ರಕಾರ ಪುರುಷ ಮತ್ತು ಪ್ರಕೃತಿ ಎಂಬ ಎರಡು ತತ್ವ 
ಗಳಿವೆ. ಅವ್ರ ಎರಡೂ ಅನಂತ ಸ್ವತಂತ್ರ ಮತ್ತು ಎರಡೊ ಮೂಲತತ್ವಗಳು (00- 
- 60೯11೦6). ಅಂದರೆ ಪುರುಷನಿಂದ *ಪ್ರಕೃತಿ' ಬಂದಿಲ್ಲ, "ಪ್ರಕೃತಿ? "ಪುರುಷ'ನ 
ಮೂಲವಲ್ಲ. ಹೀಗೆ ಸಾಂಖ್ಯ ದರ್ಶನವನ್ನು “ಕಡು ದ್ರೈತೆವಾದ' ಎಂದು ಕರೆಯ 
ಬಹುದು. 

ಹಾಗೆಯೇ ಅರಿಸ್ಟಾಟಲನೂ ಕೂಡೆ «ರೂಪ? ಮತ್ತು "ದ್ರವ್ಯ'ಗಳೆಂಬ ಎರಡು ತತ್ವ 
ಗಳನ್ನು ಪ್ರತಿಪಾದಿಸುತ್ತಾನೆ. ಎರಡೊ ಸ್ವತಂತ್ರ, ಅನಂತ ಮತ್ತು ಮೂಲತತ್ವಗಳು 
(underived)- ಹೀಗೆ ಅನನಲ್ಲೂ ಕಡು ದ್ವ ತವಾದ (ಬtter Dualism)5 
ಪ್ರತಿಪಾದನೆಯಿದೆ. 

(111) ಎರಡೂ "ದ್ವಂದ್ವ' (ಸಾಂಖ್ಯದರ್ಶನದ "ಪುರುಷ? - “ಪ್ರಕೃತಿ', ಅರಿ 
ಸ್ಟಾಟಲನ "ರೂಪ? "ದ್ರವ್ಯ')ಗಳ ತತ್ವ ಚಿಂತನೆಗಳಾಗಿವೆ. 

(iv) ಸಾಂಖ್ಯ ದರ್ಶ ನದಂತೆ, ಅರಿಸ್ಟ್ರಾಟಲನೂ ತನ್ನ ಸಿದ್ಧಾಂತಕ್ಕೆ ತರ್ಕದ 
. ಆಧಾರವನ್ನು ತೋರಿಸಿದ್ದಾನೆ. ಸಾಂಖ್ಯ ಇತರ ಕೆಲವು ಭಾರತೀಯ ದರ್ಶನಗಳಂತೆ 
ಕ ಶ್ರುತಿಯ ಸಹಾಯವನ್ನು ಕೋರಿಲ್ಲ. 

(೪) ಸಾಂಖ್ಯ ದರ್ಶನ “ಸತ್ಕಾರ್ಯವಾದ' ವನ್ನು ಪ್ರತಿಪಾದಿಸಿ ಪ್ರಬಲವಾಗಿ 
ಸಮರ್ಥಿಸುತ್ತ ಡೆ. ಅದರ ಪ್ರಕಾರ "ಕಾರ್ಯ' (0001) ಕಾರಣ? (cause)ಗಳು 
ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಅಂಶಗಳಲ್ಲ. "ಕಾರ್ಯ? ಎಂಬುದು ಆಗಲೇ 
"ಕಾರಣ?'ದಲ್ಲಿ ಅವ್ಯಕ್ತ ವಾಗಿ ಅಡಗಿರುತ್ತದೆ. ಸೂಕ್ತ ಸಸ್ಪ್ಟಿ ವೇಶದಲ್ಲಿ ಅದು ಹೊರಬರು 
ತ್ರ ಜಿ. ಅನೂರ್ತವಾಗಿದ್ದ ಕಾರ್ಯ ಮೂರ್ತವಾಗುತ್ತದೆ. ಅಸ್ಪಷ್ಟವೂ ಅವ್ಯಕ್ತವೂ 
ಆಗಿದ್ದುದು ಸ್ಪಷ್ಟವೂ, ವ್ಯಕ್ತವೂ ಆಗುತ್ತದೆ. ಅಂದರೆ "ಪ್ರಕೃತಿಯಲ್ಲಿ ಆಗಲೇ ಬುದ್ಧಿ, 


೬೬ ಮಾನವಿಕ ಕರ್ಣಾಟಕ 


ಅಹಂಕಾರ, ಮನಸ್‌ ಮುಂತಾದುವ್ರೆಗಳು ಆವ್ಯಕ್ತವಾಗಿ ಅಡಗಿದ್ದು ಪುರುಷನ «ಸ ಸನ್ನಿಧಿ 


ಮಾತ್ರ ನ ನಿಕಾಸವಾಗುವುದರ ಮೂಲಕ ಅವುಗಳನ್ನು ವ್ಯಕ್ತ 'ಗೊಳಿಸುತ್ತ ಡೆ. 
ಹಾಗೆಯೇ ಸಂಕೀರ್ಣವಾದ "ದ್ರವ್ಯ'ದಲ್ಲಿ ಆಗಲೇ "ಅವ್ಯಕ್ತ ವಾಗಿರುವ. "ರೂಪ! 
ಹೆಚ್ಚು ಹೆಚ್ಚು ಸ್ಥ ಸ್ಟವೂ ಮೂರ್ತವೂ ಆದಂತೆಲ್ಲ ನಿಸ್ತ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ 
ನಿಕಾಸಗೊಳ್ಳು ಸ ನ್ಯ ಕೆವಾಗುತ್ತ ಡೆ, 
ಹೀಗೆ. ಎರಡು ದಶ ೯ನಗಳು `'ಸಂಣಾಮ'ವಾಡಗಳಾಗಿವೆ. 
(೪1) "ಸರಿಣಾಮ'ವಾದವನ್ನು ವಿವರವಾಗಿ ಶಾಸ್ತ್ರಿ ೇಯವಾಗಿ ಭಾರತೀಯ ತತ್ವ 
ಶಾ ಸ್ತದಲ್ಲಿ ಮುಂದಿಟ್ಟ ವನು ಕಸಿಲ ಖುಸಿ. ಹಾಗೆಯೇ ಇಡ ಪಾಶಾ ನತ್ಯ ತತ್ವಚಿಂತನೆ 


ಯ ಲಿ “ಪರಿಣಾಮ'ವಾದವನ್ನು ಮೊಟ್ಟ ಮೊದಲ ಬಾರಿಗೆ ಹುಟ್ಟು ಹಾಕಿ ಬೆಳೆಸಿ ೯ 


ಣಾ 


ದವನು ಅರಿಸ್ಟಾಟಲನಾಗಿದ್ದಾನೆ. 

(vii) ಸಾಂಖ್ಯ ದರ್ಶನ ಹಾಗೂ ಅರಿಸ್ಟಾಟಲನ ಚಿಂತನೆ ಎರಡೂ ವಿಶ್ವ 
ಸತ್ಯವಾದುನೆಂದ್ಲೂ *ಮಿಥ್ಯೆ' ಯಿಲ್ಲವೆಂದೂ ಪ್ರತಿಪಾದಿಸುತ್ತವೆ. 

(೪111) ಸಾಂಖ್ಯ ದರ್ಶನದ "ಪುರುಷ: ತತ್ವ, ಅರಿಸ್ಟಾಟಲನ "ರೂಸ' ತತ್ವ 
ವನ್ನು ಬಹುವಾಗಿ ಹೋಲುತ್ತದೆಂದು ಹೇಳಬಹುದು. *ಪುರುಷ' ನಂತೆ "ರೂಸ'ವೂ 
ಚೈತನ್ಯ ತತ್ತವಾಗಿದ್ದು ವೈಚಾರಿಕತೆಯ ಪ್ರತೀಕವಾಗಿದೆ. 

(1%) ಪುರುಷನ ಸನ್ಸಿಧಿ' ಮಾತ್ರದಿಂದ, ಪ್ರಕೃತಿ ಬುದ್ಧಿ, ಅಹಂಕಾರ, 
ಮನಸ್ಸು, ಪಂಚಜ್ಞಾ ನೇಂದ್ರಿಯಗಳು, ಪಂಚಕರ್ಮೆಂದ್ರಿಯಗಳು, ಪಂಚ ಸೂಕ್ಷ್ಮ 
ಭೂತಗಳು, ಸಂಚ ಸ ಸ್ಕೂಲ ಭೂತಗಳೆಂಬ ಇಸ್ಪ ತ್ಮೂ ರು ತತ್ವಗಳಾಗಿ ಸರಿಣಾಮಹೊಂದು 
ತ್ತದೆ. 

ಹಾಗೆಯೇ "ದ್ರವ್ಯ "ರೂಪದ ಪ್ರಭುತ್ವಕ್ಕೆ ಹೆಚ್ಚು ಹೆಚ್ಚು ಒಳಗಾದಾಗ 
ಸಜೀವ ಪ್ರಸಂಚ, ಸಸ್ಯ ಮತ್ತು ಪ್ರಾಣಿ ಪ್ರಸಂಚ, ಮಾನನ, ಗ್ರಹಗಳು, ಅಂತರಿಕ್ಷ 
ಸದಾರ್ಥಗಳಾದ ಸೂರ್ಯ, ಚಂದ್ರ, ನಕ್ಷತ್ರಗಳಾಗಿ ವಿಕಾಸಹೊಂದಿ ದೈವತತ್ವದ 
ಆವಷ್ಟಾರದಲ್ಲಿ ಸರ್ಯಾವಸಾನವಾಗುತ್ತದೆ. 

ಆದರೆ, ಸಾಂಖ್ಯದರ್ಶನ, ಪ್ರಕೃತಿ ವಿಕಾಸದ ಅಂತಿಮ ಅವಸ್ಥೆ *ದೇವರು? ಎಂದು 
ಪ್ರತಿಪಾದಿಸುವುದಿಲ್ಲ. ಪ್ರಾಟೀನ ಸಾಂಖ್ಯದರ್ಶನ ದೇವರ ಅಸ್ತಿ ತ್ವವನ್ನು ನಿರಾಕರಿಸು 


ತ್ತದೆ. ಆದುದರಿಂದಲೇ ಅದನ್ನು ನಿರೀಶ್ವರ ಸಾಂಖ್ಯ ಎನ್ನುವರು. ಆಡಕೆ ಪರಸ್ಪರ ಸ 


ವಿರುದ್ಧ ತತ್ವಗಳಾದ “ಪುರುಷ-ಸ್ರಕೃತಿ'ಗಳನ್ನು ಒಂದು: ಗೂಡಿಸುವ: ತತ್ತ ವಾಗಿ, 


ದೇವರನ್ನು ಅನಶ್ಯಕನೇಗಿ ಒಸ ಬೇಕೆಂದು ತಥ್ಯ್ಯಸರಾಮರ್ಶೆ ನಡೆದು ಸಾಂಖ್ಯವರ್ಶನ: ಕ 
“ಸೇಶ್ವರ ಸಾಂಖ್ಯ'ವಾಗುತ್ತ ಜಿ ಅದೇನೇ": ಇರಲಿ, ಅರಿಸ್ಸಾ ಿಟಿಲನ ಪ್ರಕಾರ, ವಿಕಾಸ: $ 


ಇದದ ಆಂತಿಮೆ ಗುರಿ ದೈವತ್ವಕೈೇರುವುದಾಗಿದೆ. ಪ್ರಪಂಚದ ಪ್ರತಿಯೊಂದು ವಸ್ತು 


ಗಳೂ ತನ್ಮು ತಮ್ಮ ಗುರಿಯನ್ನು ಸಾಧಿಸಿಕೊಳು ಸ) ವ್ರದಕ್ಕಲ್ಲದೆ, ಅಂತಿಮಗುರಿಯಾದೆ' 


fue laden EE ಫ್‌ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ನ್ಸೇಟೋ ಮತ್ತು ಅರಿಸ್ಟಾಟಲ್‌ ೭೭ 


ದೈವತ್ವ ಕ್ಕೇರಲೆಂದೇ ನಿಶ್ವನಿಕಾಸಹೊಂದುತ್ತದೆಂದು ಅರಿಸ್ಟಾಟಲ್‌ ಸ್ಪಷ್ಟವಾಗಿ ಪ್ರತಿ 
ಪಾದಿಸುತ್ತಾನೆ. 
ಪುರುಷನಿಗೆ ಭೋಗವನ್ನೊದಗಿಸುವುದಕೋಸ್ಟರವಾಗಿಯೇ ಪ್ರಕೃತಿ ಪರಿಣಾಮ 
ವನ್ನು ಹೊಂದುತ್ತದೆ ಎಂದು ಸಾಂಖ್ಯದರ್ಶನ ಸಾರುತ್ತದೆ. ಪ್ರಕೃತಿಯ ಭೋಗದ 
ಬಲೆಗೆ ಸಿಕ್ಸಿಬೀಳುವ ಪು ರುಷ ಆ ಬಂಧನದಿಂದ Bie Pus ಮುಕ್ತ ನಾಗುವ 
ಪ್ರಯತ್ನ ಕ್ಸ ಅದು ನಾಂದಿಯಾಗುತ್ತದೆ. 


(x) ಸಾಂಖ್ಯ ದರ್ಶನದಲ್ಲಿ,  ಪುರುಷ'ನನ್ನು «ಉದಾಸೀನ'ನೆಂದೂ, 
"ನಿಷ್ಟ ಮ ಫೆ ಕೃತಿ” ಕ್ರಿಯಾತ್ಮ ಕವಾದುಜಿಂದೂ.. ಹೇಳಿದ್ದರೆ, ಅರಿಸ್ಟಾಟಲ್‌ 
"ರೂಸ ' ಮತ್ತು 'ಗಳೆರಡೂ ಕ್ರಿ ಯಾತ್ಮ ಕವಾದುವುಗಳೆಂದು ಅಭಿಪ್ರಾ ಯ 


ವಂತೆ ಕೆಂ ಡುಬರುತ್ತ ತ ಕಹನ 55 ನಿರೋಧನನ್ನು ಉಂಟುಮಾಡುವ ಕ್ರಿಯಾ 
ತ್ಮಕ "ದ್ರ ವ್ಯ 'ವನ್ನು ರೂಪ ಮೆಟ್ಟಿ ನಿಲ್ಲುತ್ತ ಡಿ. ಆಗಲೇ ವಿಶ್ವ ನಿಕಾಸಹೊಂದುತ್ತ ಡೆ 

(xi) ಸಾಂಖ್ಯ ದಶ ೯ನವಪ್ಟೇ ಆಗಿರದೆ ಭೋಗವನ್ನು] ಸಾಧನಮಾರ್ಗವಾಗಿ 
ಮುಂದಿಡುತ್ತ ಜಿ. ಆದರೆ ಅರಿಸ್ಟಾಟಲನ ತತ್ವ ಚಿಂತನೆಯಲ್ಲಿ ಆ ಧ್ಯೇಯವನ್ನು ಮುಟ್ಟು ವಂತೆ 
ಮಾಡುವ ಸಾಧನೆಯ ಬಗ್ಗೆ ವಿವರವಾದ [as ಸವಿಲ್ಲ. 

(xii) ಸಾಂಖ್ಯದಶ ರ್ಶನ "ವಸು ಸ್ಥಿ ತವಾದ? (7:681151)ವಾಗಿದೆ. ಅಂದರೆ 
ವಸ್ತುಗಳಿಗೆ ಪ್ರ ಕ್ರತ್ಯೇಕ ಹಾಗೂ ಸ್ವತಂತ್ರ ಅಸ್ತಿತ್ವವನ್ನು ಅದು ನೀಡುತ್ತದೆ. ಆದರೆ 
ಅರಿಸ್ಟಾಟಲ್‌ ಪ್ರಾ ರಂಭದಲ್ಲಿ 'ಸ್ತುಸ್ಥಿ ಸ್ಥಿತಿ hele ಕೊನೆಯಲ್ಲಿ ಚಿತ್ರಧಾನ 
ಸವದ (Idealist) ನಿರಸೇಕ್ಷವಾದಿಯೂ (Absolutist) diel ನೆ. 

(೫111) ಕೊನೆಯಲ್ಲಿ ಒಂದು ಸ ಪ್ರ ಮುಖ ಸಂಗತಿಯನ್ನು ಹೇಳಿ: ಈ ತೌಲನಿಕ ಆಧ್ಯ 
ಯನನನ್ನು ಮುಗಿಸಬಹುದು. “les ನಿಚಾಗೆ ಸ ಸತಯ ಮೇಲಿನ ಸೂಕ 
ದರ್ಶನದ ಪ್ರಭಾವ ಅಗಾಧವಾದುದಾಗಿದೆ. ವೇದಾಂತದ ಪ್ರಭಾವವನ್ನು ಬಿಟ್ಟರೆ 
ವಿರಡನೆಯದೇ ಸಾಂಖ್ಯವಾಗಿದೆ. ಹಾಗೆಯೇ ಇಡೀ ಪಾಶ್ಚಾತ್ಯ ತತ್ವಚಾತನೆಯ: 
ಮೇಲೆ ಅರಿಸ್ಟಾಟಲ್‌ ಅಚ್ಚ ಳಿಯದ ಪ್ರಭಾವವನ್ನು. ಬೀರಿದ್ದಾ ನೆ. "ಯಾರು ಜ್ಞಾನಿ 
ಗಳೋ ಅವರ ih ಅವನು? ಎನ್ನುವಷ್ಟ ರಮಟ್ಟಿಗೆ ಅವನ ಕೀರ್ತಿ ಸಸರಿಸಿದೆ. 


೩೩ 


ಅರಿಸ್ಟಾಟಲ್‌, ತನ್ನ ತತ್ವ ಚಿಂತನೆಯಲ್ಲಿ "ಸದಾರ್ಥಗಳೆ' (categories)ನ್ನು 
ಕುರಿತು ಸರಾಮರ್ಶಿಸಿದ್ದಾನೆ, "ಸಂತೆ ರ್ಥ'ವೆಂದರಿ ಯಾವ ಕರ್ತೃವಿನ ನಿಷಯ 
ವಾಗಿಯೇ ಆಗಲಿ ಎಸೆ ಷ್ಟು ವಿ ಮ ಹೇಳಬಹುದೋ ಅದು. ಅವಸಿ ಹತ್ತು 
“ಪದಾರ್ಥ'ಗಳನ್ನು ಪ್ರತಿಪಾದಿಸುತ್ತಾನೆ : . ದ್ರವ್ಯ (substance) 2. ಗುಣ 
(Quality) 3- ಪರಿಮಾಣ ಗ 1 ಸಂಬಂಧ (Relation) 
5. ದಿಕ್‌ (Space), 6- ಕಾಲ (Time) 7. ಆಸನ (Position); ರಿ: ವಸ್ತು 


೭೮ ಮಾನವಿಕ ಕರ್ಣಾಟಕ 


ಸ್ಥಿತಿ (Mode of Being or State), 9. ಕರ್ಮ (೩೦11೦0) ಮತ್ತು 10." 
ಅನುಭನ (Affection): 
ಒಂದು ನಿರ್ದಿಷ್ಟ ಉದಾಹರಣೆಯನ್ನು  ತೆಗೆದುಕೊಳುವುದರ ಮೂಲಕ 
"ಪೆದಾರ್ಥ'ವೆಂದರೇನೆಂಬುದನ್ನು ವಿವರಿಸಬಹುದು. ವಸ್ತುಗಳು ವಸ್ತು ತ್ವ?ವನ್ನು 3 
ಹೊಂದಿವೆ. ಈ ಅರ್ಥದಲ್ಲಿ ಅವುಗಳನ್ನು "ದ್ರವ್ಯಗಳು ಎನ್ನಒಹುದು. ಅವು ದೇಶ" 
(ದಿಕ್‌) ಹಾಗೂ ಕಾಲಗಳಲ್ಲಿರುವಂಥವುಗಳಾಗಿವೆ. ಅವ್ಪೆಗಳಿಗೆ ಗುಣಗಳೂ, ಉಪಗುಣ 
ಗಳೂ ಉಂಟು. ಅವ್ರೆಗಳನ್ನು ಗಣಿಸಬಹುದು (ಪರಿಮಾಣ). ಅವು ಇತರ ವಸ್ತು ' 
ಗಳೊಂದಿಗೆ ಸಂಬಂಧವನ್ನು ಹೊಂದಿವೆ ಇತ್ಯಾದಿ. 
ಭಾರತೀಯ ದರ್ಶನವಾದ ವೈಶೇಸಿಕ ಸಿದ್ಧಾಂತದಲ್ಲೂ “ಪದಾರ್ಥ'ಗಳೆ ವಿಚಾರ 
ನಿಮರ್ಶೆಯಿದೆ. ವೈಶೇಷಿಕರ ಪ್ರಕಾರ ಯಾವುದನ್ನು ಹೆಸರಿಸಒಹುದೋ, ತಿಳಿಯ 
ಬಹುದೋ ಹಾಗೂ ವರ್ಗೀಕರಿಸಬಹುದೋ ಅದೇ “ಪದಾರ್ಥ”. ಅವರು ಸ 
ಪದಾರ್ಥಗಳನ್ನು ಮಾತ್ರ ಒಪ್ಪುತ್ತಾರೆ. ಅವುಗಳು ಯಾವುವೆಂದರೆ: |. ದ್ರವ್ಯ ಕ 
(Substance) 2. ಗುಣ (Quality) 3. ಕರ್ಮ (Action), 4. p 
ಸಾಮಾನ್ಯ (Universal); 5. ಸಮವಾಯೆ (Inherence), 6. ವಿಶೇಷ ' 
(Particular) ಮತ್ತು 7. ಅಭಾವ (Non-existence)- | 
ವೈಶೇಷಿಕರು ಮತ್ತು ಅರಿಸ್ಟಾಟಲ”ರ “ಪದಾರ್ಥ? ಸಿದ್ಧಾಂತದ ತೌಲನಿಕ ' 
ಪರಾಮರ್ಶೆಯನ್ನು ಈ ಕೆಳಗೆ ಕಂಡಂತೆ ಮಾಡಬಹುದು : 
(1) ವೈಶೇಷಿಕ ದರ್ಶನದಲ್ಲಿ ಪ್ರತಿಪಾದಿತವಾಗಿರುವೆ "ಸದಾರ್ಥ'ಗಳು ಅರಿಸ್ಟಾಟ 
ಲನ ಪದಾರ್ಥಗಳಿಗಿಂತಲೂ ಮೂಲಭೂತವಾದವುಗಳಾಗಿವೆ. ಅವು ಸಂಖ್ಯೆಯಲ್ಲಿ ಏಳೇ 
ಆಗಿದ್ದರೂ, ಅರಿಸ್ಟಾಟಲ್‌ನ ಹತ್ತು ಪದಾರ್ಥಗಳನ್ನೂ ತಮ್ಮಣ್ಣೆ ಒಳಗೊಂಡಿವೆ. 
(11) ವೈಶೇಷಿಕ ದರ್ಶನದ *ಸಮವಾಯ' ಮತ್ತು "ಆಭಾವ' ಕಲ್ಪನೆಗಳಿಗೆ ಸರಿ: 
ಸಮಾನವಾದ *ಪದಾರ್ಥ'ಗಳು ಅರಿಸ್ಟಾಟಲನಲ್ಲಿ, ಏಕೆ ಇಡೀ ಪಾಶ್ಚಾತ್ಯ ಚಿಂತನೆ p 
ಯಲ್ಲಿಯೇ ಕಾಣಸಿಗುವುದಿಲ್ಲ. ಹೀಗೆ ಅವು ವೈಶೇಷಿಕ ದರ್ಶನಕ್ಕೆ ವಿಶಿಷ್ಟವಾದವು y- 
ಗಳಾಗಿವೆ. ಆದರೆ ವೈ ಶೇಷಿಕರ "ನಿಶೇಷ' ಪಾಶ್ಚಾತ್ಯರ ‘Differentia’ನನ್ನು ಸರಿ 4 
ಸುಮಾರಾಗಿ ಹೋಲುತ್ತದೆ ಎನ್ನಬಹುದು. 3 
(111) ನೈಶೇಷಿಕರ "ಪದಾರ್ಥ ಪರಾಮರ್ಶೆ' ಪ್ರಧಾನತಃ ತಾತ್ವಿಕವಾದುದು. 
ಆದರೆ ಅರಿಸ್ಟಾಟಲನ ಪದಾರ್ಥಗಳನ್ನು ನೋಡುವ ದೃಸ್ಟಿ ತಾರ್ಕಿಕವಾದುದಾಗಿದೆ. 
ಅದು ಚಿಂತನೆಯ ಸ್ವರೂಪವನ್ನು ಸೂಚಿಸುತ್ತದೆ. 


ಸ್ಪ 
ಎ (1್ಗಇ- 


೩೪ 


ನ್ಯಾಯ ಅಥವಾ ತರ್ಕವನ್ನು ಶಾಸ್ತ್ರೀಯ ರೀತಿಯಲ್ಲಿ ಕಟ್ಟಿ ಬೆಳಸಿದವನು ಅರಿ ' 
ಸ್ಟಾಟಲ್‌, ತರ್ಕ, ತತ್ವಶಾಸ್ತ್ರಕ್ಕೆ ಅತ್ಯಾವಶ್ಯಕವಾದದ್ದು. ತರ್ಕವಿಲ್ಲದ ಪ್ರತ್ಯೇಕ : 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಸ್ಲೇಟೋ ಮತ್ತು ಅರಿಸ್ಟಾಟಲ್‌ ೭೯ 


ಗಳನ್ನು ಅರ್ಥಮಾಡಿಕೊಳ್ಳಲಾಗುವುದಿಲ್ಲ. ತರ್ಕಶಾಸ್ತ್ರದ ವಿಷಯ "ಚಿಂತನೆ'ಯನ್ನು 
ಶಾಸ್ತ್ರಿ ೇಯವಾಗಿ ವಿಚಾರಮಾಡುವುದಾಗಿದೆ. ಸವ ನ್ನು ಶಾಸ್ತ್ರೀಯವಾಗಿ ಪಂಿಶಲಿ 
ವುಡೇ «ಚಿಂತನೆ' ಎನಿಸುವುದು. ಚಿಂತನೆ "ಸ ಕ್ರಮೇಯ" (1060108/13)ಗಳನ್ನು 
ಒಳಗೊಂಡಿರುತ್ತದೆ. ಭಾವಗಳ ಒಟ್ಟು ಸೇರುವಿಕೆಯೇ "ಪ್ರಮೇಯ' ಆಥವಾ ಪ್ಪ ್ರಜ್ಞೆ 3 
ಎನಿಸುವುದು. ಅಂಥ ಚಿಂತನೆಯನ್ನು ಜ್ಞ ಮಾನ' (Inference) ಎನ್ನ ಎ 
ಭಾವನೆಯನ್ನು ಶಬ್ದದ ಮೂಲಕ ಸೂಚಿಸಿದಾಗ “ಪದ'(Term) ಹೇ 

ಪ್ರಮೇಯವನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸಿದಾಗ ಅದು ಪ್ರಮೇಯ 'ವಾಕ್ಯ 
(Proposition)ನೆನಿಸುನೆದು. ಚಿಂತನೆಯ ಸ ಸ್ಟರೂಸ್ಯ ನ ನವನ್ನು ಪಡೆಯುವ 
ವಿವಿಧ ಮಾರ್ಗಗಳನ್ನು ಕುರಿತು ಅರಿಸ್ಟಾಟಲ್‌ KA ತನ್ನ ಜ್ಞಾ pL 
ಯಲ್ಲಿ ಚಾ: ಅವನು ಪ ್ರತಿ ಸಾದಿಸಿದ ಅನುಮಾನ? ಭಾರತೀಯ ಷಡ್ದರ್ಶನ 
ಗಳಲ್ಲಿ ಒಂದಾದ “ನ್ಯಾಯೆ ದರ್ಶೆನ'ದ ದ "ಅನುಮಾನ' ಪ್ರಮಾಣದೊಡನೆ ಸ ಸಾದ್ಯ ಶ್ಯ 
ವೈದೃಶ್ಯಗಳನ್ನು ಹೊಂದಿದೆ. 


ಅಡಿ ಬಪ್ಪಣಿಗಳು 


ನೋಡಿ. ಪ್ಲೇಟೋನಿನ ‘Republic ’) ಅಧ್ಯಾಯ : 6 
ಅದೇ ಅಧ್ಯಾಯ : 7 
ನೋಡಿ. ಪ್ಲೇಟೋನಿನ ‘Phaedrus’ 


ಹಾ ಯೂ ಯಾ. ರ್‌ 


ಅದೇ. 


ಎಲ್ಲಕ್ಕೂ ಕಾರಣವಾದ ಎಲ್ಲವನ್ನೂ ಸೇರಿಸುವ, ಎಲ್ಲದರ ಮನಕ್ಕೂ ಗುರಿಯಾದ 
ಸತ್ತಿನ ಸ್ವರೂಪವನ್ನು ತಿಳಿಸುವ ಶಾಸ್ತ್ರವನ್ನು ಅರಿಸ್ಟಾಟಲ್‌ ತತ್ತ್ವಶಾಸ್ತ್ರವೆಂದು ಕರೆ : 
ದಿರುತ್ತಾನೆ. ಇನನ ತತ್ತ್ವಶಾಸ್ತ್ರದ ಮೂಲತತ್ತ್ವಗಳು ಎರಡು : ಪರವಚ್ಛೆ ತನ್ಯ 4 
ಮತ್ತು ಮೂಲಭೂತ ವಸ್ತು. ಮೂಲಭೂತ ವಸ್ತು ಪೂರ್ಣವಾಗಿ ಜಡವಾದದ್ದು, 
ಅವ್ಯಕ್ತನಾದದ್ದು, ಚಲನೆ ಇಲ್ಲದ್ದು, ಮೂಲಭೂತ ವಸ್ತು ಪ್ರತ್ಯೇಕಗಳನ್ನು ಒದಗಿಸು 
ತ್ತದೆ, ಚೈತನ್ಯರೂಪಗಳನ್ನು ಒದಗಿಸುತ್ತದೆ. ಇವೆರಡರ ಸಂಯೋಗದಿಂದ ವಿನಿಧ ವಸ್ತು 
ಗಳಾಗುತ್ತವೆ. ಆಯಾರೂಪಕ್ಕೆ ಅನುಗುಣವಾಗಿ ಒಂದೊಂದು ವಸ್ತುವೂ ಬೇಕೆ ಬೇಕಿ 
ಅಂತಸ್ತನ್ನು ಪಡೆಯುತ್ತದೆ. ಪೃಥ್ವಿ, ಅಪ್‌, ವಾಯು, ತೇಜಸ್‌, ಸಸ್ಯಗಳು, ಪ್ರಾಣಿ 
ಗಳು, ಮಾನವರು ಹೀಗೆ ಕ್ರಮವಾಗಿ ಒಂದಕ್ಕಿಂತ ಒಂದು ಮೇಲಿನ ಅಂತಸ್ಲಿನಪು, ' 
ಎಲ್ಲಕ್ಕೂ ಕೆಳಗಿನದಾದ ಭೌತವಸ್ತುವಿನಿಂದ ಹಿಡಿದು ಎಲ್ಲಕ್ಕೂ ಮೇಲಿನದಾದ ಚೈತನ್ಯದ ' 
ವರೆಗೆ ಪ್ರಕೃತಿಯಲ್ಲಿ ಮೆಟ್ಟಿಲು ಮೆಟ್ಟಿಲಾಗಿ ಬೇರೆ ಬೇಕೆ ಅಂತಸ್ತಿನ ವಸ್ತುಗಳಿವೆ. ಕೆಳಗಿನ 
ಅಂತಸ್ತಿನ ವಸ್ತುಗಳು ಮೇಲಿನ ಅಂತಸ್ತಿನ ವಸ್ತುಗಳಿಗೆ ಆಧಾರಗಳು ; ಅವ್ರೆ ತಮಗಿಂತ ' 
ಮೇಲಿನವಾದ ವಸ್ತುಗಳಿಗೆ ಆಧಾರಗಳು. ಹೀಗೆ ಪ್ರಕೃತಿಯಲ್ಲಿ ಕ್ರಮವಾದ ಏರಿಕೆ, ' 
ಹೊಂದಿಕೆ ಇದೆ. 


[ಕನ್ನಡ ವಿಶ್ವಕೋಶೃ ಸಂಪುಟ ಒಂದು, ಪು. ೪೮೩] ' 


್‌್‌ 


ಸಿ. ಎಂ. ಮುನಿರಾಮಪ್ಪ 
ವೈ. ಎ. ದೇವಪಾಲ್‌ 


ಮೈಸೂರು ನಗರದ ವ್ಯಾಪ್ಲಿಯಲ್ಲೇಕೆ ಇಷ್ಟೋಂದು 
ಕೈಗಾರಿಕಗಳು 9 


ಮೈಸೂರು ಜಿಕ್ಲಿ ಪ್ರಕೃತಿಯ ಒಂದು ವರದಾನ. ಪಶ್ಚಿಮದಲ್ಲಿ ತುಂಬಿ ತುಳುಕುವ 
ಹಸಿರು ನೆರೆ ಕೊಡಗು. ಈ ಪ್ರದೇಶದಿಂದ ಹರಿದು ಬರುವ ನದಿಗಳು ಮೈಸೂರು ಜಿಕೆ 
ಯನ್ನಲ್ಲನ ಪಕ್ಕದ ಜಿಲ್ಲೆ ಗಳಾದ ಹಾಸನ ಮತ್ತು ಮಂಡ್ಯ ಜಿಸ್ಲೆಗಳನ್ನು ಸಹ ಹಸಿರಾ 
- ಗಿಸಿವೆ. ಈ ಮೂಲಕವಾಗಿ ಬರುವ ಅನೇಕ ಕಚ್ಚಾ ಪದಾರ್ಥಗಳಿಂದ ಮೈಸೂರು ಜಿಸ್ಲೆ 
ವಿವಿಧ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳ ಬೀಡಾಗಿದೆ. 

ಮೈಸೂರು ಜಿಲ್ಲೆಯ ಜನ ತಮ್ಮ ತುಂಬು ಹೃದಯದ ನಮನಗಳನ್ನು ಅಂದಿನ 
ರಾಜರ್ಷಿ ಎನಿಸಿಕೊಂಡ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರಿಗೆ ಸಲ್ಲಿಸಬೇಕು. 
ಅವರು ತಮ್ಮ ಆಡಳಿತ ಕಾಲದಲ್ಲಿ ಮೈ ಸೂರು ನಗರ ಮತ್ತು ಜಿಯ ಸರ್ವತೋಮುಖ 
ಅಭಿವೃದ್ಧಿಗೆ ಕಾರಣರಾದರು. 


ಜಿಲ್ಲೆಯೆ ಭೌಗೋಳಿಕ ನಕ್ಷೆ 

ಹನ್ನೊಂದು ಸಾವಿರದ ಒಂಭ್ಸೈ ನೂರ ನಲವತ್ತೆಂಟು ಚದರ ಕಿ.ಮೂ. ವಿಸ್ಮೀರ್ಣ 
ವಿರುವ ಮೈಸೂರು ಜಿಲ್ಲೆಯಲ್ಲಿ ಸಾವಿರದ ಒಂಭ್ಸೈ ನೂರ ಎಂಭತ್ಕೊಂದರ ಜನಗಣತಿ 
ಪ್ರಕಾರ 26.32 ಲಕ್ಷ ಜನರಿದ್ದಾರೆ. ಇದರಲ್ಲಿ ಕೀ 50.4 ರಷ್ಟು ಗಂಡಸರು ಮತ್ತು 
ಶೇ 49.0 ರಷ್ಟು ಹೆಂಗಸರು. 

ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ ಶೇ 26 ರಷ್ಟು ಅರಣ್ಯ ಸಂಪತ್ತು 1971ರಲ್ಲಿ 
ಇತ್ತು. ಆದರೆ ವಿವೇಚನಾರಹಿತ ಸರಕಾರ ಹಾಗು ದೂರಾಲೋಚನೆಯಿಲ್ಲದ ಜನರಿಂದಾಗಿ 
ಇಂದು ಕಾಡು ಪ್ರತಿಶತ 2 ರಷ್ಟು ಕಡಿಮೆಯಾಗಿದೆ. 

ಈ ಜಿಲ್ಲೆಯಲ್ಲಿ ಅನೇಕ ನದಿಗಳು ಹರಿಯುತ್ತ ವೆ. ಅವುಗಳಲ್ಲಿ ಪ್ರಮುಖವಾದವು: 
ಕಾವೇರಿ, ಕಬಿನಿ, ಲಕ್ಷ್ಮಣತೀರ್ಥ; ನುಗು, ತಾರಕ ಮತ್ತು ಪಾಲರ ನದಿಗಳು. ಕಬಿನಿ 
ಮತ್ತು ಲಕ್ಷ್ಮಣತೀರ್ಥ ಜಿಸ್ಸೆಯ ದೊಡ್ಡ ಜಲಾಶಯಗಳೂ ಹೌದು. ಇವುಗಳ ಹೊರ 


11 


೮೨ ಮಾನ ನಕ ಕರ್ಣಾಟಿಕ 


ತಾಗಿ ಹದಿನಾರು ಸಣ್ಣ ಜಲಾಶಯಗಳು ಜಿಸ್ಲಿಯ" ಅನೇಕ ಸಣ್ಣ ಕೈಗಾರಿಕೆಗಳ 
ಪೂರಕವಾಗಿವೆ. ಸ 
ಕೈಗಾರಿಕಾ ಪ್ರಗತಿಗೆ ಬೇಕಾದ ವಿವಿಧೆ ಸಂಪನ್ಮೂ ಲಗಳು ಜಿಕ್ಲೆಯಲ್ಲಿ ವಿಪುಲ ' 
ವಾಗಿ ಜೊರೆತರೂ ಹ ಪೂರ್ಣ ಪ್ರಯೋಜನವನ್ನು ಜಿಸ್ಲಿ ಇನ್ನು ಸಡೆದುಕೊಂಡಿಲ್ಲ. | 
ನಿಟ್ಟಿನಲ್ಲಿ ಜಿಸ್ಲೆಯ ಕೈಗಾರಿಕಾ ಬೆಳವಣಿಗೆ ಅಷ್ಟೇನೂ ಆಶಾದಾಯಕವಾಗಿಲ್ಲವೆಂದರೆ : ಕೆ 
ಲಾಯ 
_. ಈ ಅಂಶ ಶವನ್ನು ಮನಗಂಡು ಯೋಜನಾ ಆಯೋಗ ಮ್ಬೆ ಸೂರು ಜಿಣಿ ್ಲೆಯನ್ನು ತೆ 
ಹಿಂದುಳಿದ ಜಿಕೆ * ಯೆಂದು ಪರಿಗಣಿಸಿದೆ. “ 


ಜಿಲ್ಲೆಯ ಕೈಗಾರಿಕಾ ಪ್ರಗತಿ 


ಇಂದು ಜಿಳ್ಲೆಯಲ್ಲಿ ಸುಮಾರು 63 ಬೊಡ್ಡ ಮತ್ತು ಮಧ್ಯಮ ಕ್ಸೈಗಾರಿಕೆಗಳಿನೆ. 
ಇವಲ್ಲದೆ 1692 ಸಣ್ಣ ಕೈಗಾರಿಕೆಗಳಿವೆ. ಶೇ 80 ರಷ್ಟು ದೊಡ್ಡ ಕೈಗಾರಿಕೆಗಳು ' 
ಮೈಸೂರು ನಗರದ 10 ಕಿ.ಮೂ. ವ್ಯಾಪ್ತಿ ಯಲ್ಲಿ ಸ್ಕಾ ಸಿಸಲ್ಬ ್ಟ ವೆ. ಈ be ಕ್ಬೆಗಾ ತ 
ರಿಕಾ ಕೇಂದ್ರೀಕರಣಕ್ಕೆ ಪ್ರಮುಖ ಕಾರಣವೆಂದರೆ ಕಾಂಡ ದೊರಕುವ ಶೇ 15 
ಸಹಾಯ ಧನ ಹಾಗು ಕೈಗಾರಿಕೆಗಳಿಗೆ ಪೂರಕವಾದ ಸಾರಿಗೆ, ಸಂಪರ್ಕ ಮತ್ತಿತರ ' 
ಸೌಲಭ್ಯಗಳು. 

ಈ ಕೆಳಗಿನ ಪಟ್ಟಿಯು ಮೈಸೂರು ಜಿಸ್ಲೆಯ ಸಣ್ಣ ಕೆ ಗಾರಿಕೆಗಳೆ ಸಮಗ್ರ ಚಿತ್ರ 
ವನ್ನು ನೀಡುತ್ತದೆ. (1980- -81) 


ಮೈಸೂರು ನಗರದ ವ್ಯಾಪ್ತಿಯಲ್ಲೇಕೆ ಇಷ್ಟೊಂದು ಕೈಗಾರಿಕೆಗಳು? ಲಕ್ಕಿ 


ಕಹಮ ೭ 
J ಕೈಗಾರಿಕೆಗಳ ಹೆಸರು ೧ ನಾ > ಜಾ 5 
ಸಂಖ್ಯೆ 4 ne ೧ ೪£ ಗ 
2 ಟ್ರಿ £ 4 
( ಳೆ 3 Ww RH 
%° ತ್ರೆ  K 
]. ರಸಾಯನ 218 101.09 2,589 


ವಿದ್ಯುತ” ಮತ್ತು ಅದಕ್ಕೆ 
ಸಂಬಂಧಿಸಿದನು 184 20.10 940 
3. ಆಹಾರ ಪಾನೀಯ ಮತ್ತು 
ಹೊಗೆಸೊಪ್ಪು 106 ;.° 197.57 1630 


4. ಕಬ್ಬಿಣ ಮತ್ತು ಇತರ 492 217.2]: 2235 
5. ಗಾಜು ಮತ್ತು ಸೆರನಿಕ್‌ 37 49.12 583 
6. ಚರ್ಮ ಮತ್ತು ರಬ್ಬರ್‌ 56 48.12 628 
7. ಯಂತ್ರೋನಕರಣಗಳು 27 63.97 . 256 
8. ಕಾಗದ ಮತ್ತು ಅದಕ್ಕೆ ಸಂಬಂಧಿಸಿದವು 32 29.68 342 
9. ಅಚ್ಚುಗಾರಿಕೆ 110 55.97 720 
10. : ಬಟ್ಟಿ 129 60.11 1364 


11. ಮರ ಮತ್ತು ಅದಕ್ಕೆ ಸಂಬಂಧಿಸಿದವು 157 104.00 1515 
12. ಇತರ 74 35.3 468 
NS EN ಪುರು 6 


ಒಟ್ಟು 16902 98295 13320 


SSE ATE SESE NES SEES Ss 


ಜಿಸಿಯೆ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸುನಲ್ಲಿ ಕೈಗಾರಿಕೆಗಳ ಪಾತ್ರ 
ವನ್ನು ಈ ಪಟ್ಟಿ ಸಾದರಸಡಿಸುತ್ತದೆ. 

ಮುಂದಿನ ಪಟ್ಟಿಯು ಜಿಳ್ಲೆಯ ಕೈಗಾರಿಕಾ ಪ್ರಗತಿಯ ಎರಡು ಅವಧಿಗಳ ಸ್ಪಷ್ಟ 
ಚಿತ್ರಣವನ್ನು ನೀಡುತ್ತದೆ. 


WR ಭಾ HAs MSS A ಟು ಕ ಟಟ ಜ್‌ ಗ ಗಡೆ Ca PE AE ಜಕರ ಲ ್‌ ಚ್‌ 


0೭£೭೭್ರ್ಶ . 9612086 2691 ಓಜ ಟಿ 0 ೪ ಊ(.-. ೪66 Rn 
8917 €:9£ vL 8 0£'0 4 pee ‘gl 
1೮. O00 “LC zh €616 91 &nvbonoy fee Tere pe “II 
pol 11:09 621 961 689 1£ a “01 
OTL LEC |! 16 €6'2 ೪! soeutea 6 
we 89160೭ TE 02 080 I Roydonoy fea Tere yee 18 
962 (0 ₹9 EC ಕ we; cn ಕಿಂ ಲೋಣ Rope ‘L 
929 ೭1:8೫ 99 ಬಾ ತಾ ಹ್‌ ೨೦೧೦ “cece sem 19 
6 ೭11681 (6 43 682 £ saccpy Cece ಇಲ. 16 
CEC £TL1C+ ‘CO [4S 0('೭£ 6೭1 pee ere aha 7 
0091 . 19:61 961 ೪0೭ €€: (ಗ. ಈ Royo Tere eoter Peon ಸ 
076 91:0೭. ೫81 Ss S00 621 Roybonos pe ಸೋಣ ೨% 2 
6892 691101 1812 1££ 67'ಓ ೭೭ Nepoexg “I 
Geox ($080) ಗಂಜ ‘wor (G50) eo ಕ 
೧೧೮೧೩ Accpoa Appa ೧೧೮ಜ೧8 Accpoa Aug ೫೫ ೧080 ತ 


1870861 076961 


ಬ್‌ ಜಾ ಫಟ್ಟ್‌. ೪ ್ಯ ಲ ಲ ...*ಆ 


ಮೈಸೂರು ನಗರದ ವ್ಯಾಪ್ತಿ ಯಲ್ಲೇಕೆ ಇಷ್ಟೊಂದು ಕೈಗಾರಿಕೆಗಳು ) ೮೫ 


ಹಿಂದಿನ ಪಟ್ಟಿಯನ್ನು ಗಮನಿಸಿದಾಗ 1969-70ರಲ್ಲಿದ್ದ ಒಟ್ಟು ಕೈಗಾರಿಕೆಗಳ 
ಸುಖ್ಯೆ 394. ಇದು 1980-815 ಹೊತ್ತಿಗೆ 4ರಷ್ಟು ಬೆಳೆದಿದೆ... ಇದೇ ಅವಧಿಯಲ್ಲಿ 
ಬಂಡವಾಳ ಹೂಡಿಕೆಯು 73.49 ಲಕ್ಷದಿಂದ 982.95 ಲಕ್ಷಕ್ಕೆ ಏರಿದೆ. ಅಲ್ಲಜಿ 
ಉವ್ಯೋಗ ಸೌಲಭ್ಯವು ಸುಮಾರು ಆರರಷ್ಟು ಏರಿದೆ. ವಾಸ್ತವವಾಗಿ ಈ ಅಂಕಿ ಅಂಶ 
ಗಳು ಇನ್ನೂ ಹೆಚ್ಚ ಎಂದು ಅಂದಾಜು ಮಾಡಲಾಗಿದೆ. 


ಸ್ಥಾಪನಾ ಸೌಲಭ್ಯಗಳು 


ಒಟ್ಟಿ ನಲ್ಲಿ ಹೇಳುವುದಿದ್ದರೆ ಇಲ್ಲಿನ ಬೃಹತ್‌ ಕೈಗಾರಿಕಾ ಬೆಳವಣಿಗೆಗೆ ಸರಕಾರ 
ಕಲ್ಪಿಸಿದ ಅನೇಕ ಸೌಲಭ್ಯಗಳೇ ಕಾರಣವಾಗಿವೆ. ಅವುಗಳಲ್ಲಿ ಕೆಳಗಿನವುಗಳು ಪ್ರಮುಖ 
ವಾದವು. 
]. ಕೇಂದ್ರ ಸರಕಾರದಿಂದ ಶೇ 10 ರಷ್ಟು ಉಚಿತ ಹಣಸಹಾಯ ನೀಡಿಕೆ. 
ಜಿ್ಲಿಯಲ್ಲಿ ಸ್ಥಾನಿಸಲ್ಪಡುವ ಅಥವಾ ವೃದ್ಧಿಸಡಿಸಲ್ಪಡುವ ಎಲ್ಲ ಕೈಗಾರಿಕೆಗಳಿಗೂ ಅವು 
ಗಳ ಸ್ಥಿರ ಬಂಡವಾಳದ ಶೇ. 10 ರಷ್ಟನ್ನು ಕೇಂದ್ರ ಸರಕಾರ ಉಚಿತವಾಗಿ ನೀಡು 
ವದು. ಆದರೆ ಈ ಮೊಬಲಗನ್ನು ಗರಿಷ್ಟ 15 ಲಕ್ಷ ರೂಪಾಯಿಗಳಿಗೆ ಮಿತಿಗೊಳಿಸ 
ಲಾಗಿದೆ. 

). ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯವಾದ ಭೂಮಿಯನ್ನು ರಿಯಾಯತಿ ದರದಲ್ಲಿ 
ಒದಗಿಸುವ್ತೆದು. : - | 

3. ಕೈಗಾರಿಕಾ ಮಳಿಗೆಗಳನ್ನು ಕಬ್ಬಿಸಿಕೊಡುವುದು. 

4. ನಿರುಪ್ಯೋಗಿ ತಂತ್ರಜ್ಞ ರಿಗೆ ನೆರವ್ರ ಯೋಜನೆಯಡಿಯಲ್ಲಿ ಕಮ್ಮಿ ಬಡ್ಡಿ ದರ 
ದಲ್ಲಿ ಸಾಲದ ಸೌಲಭ್ಯಗಳನ್ನು ಒದಗಿಸುವುದು. 

5 ಹೊಸ ಕೈಗಾರಿಕೆಗಳಿಗೆ ಮೊದಲ ಐದು ವರುಷಗಳಲ್ಲಿ ಮಾರಾಟ ತೆರಿಗೆ 
ಮತ್ತು ವಿದ್ಯುಚ್ಛಕ್ತಿ ತೆರಿಗೆಗಳಲ್ಲಿ ರಿಯಾಯತಿ: ಮತ್ತು ನಿನಾಯಿತಿಯನ್ನು ನೀಡುವುದು. 

6. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಅತಿ ಕಡಿಮೆ ಬಡ್ಡಿ ದರ 
ದಲ್ಲಿ ವಿವಿಧ ರೀತಿಯೆ ಸಾಲದ ಸೌಲಭ್ಯಗಳನ್ನು ಒದಗಿಸುವುದು. 

7. ವಿಶೇಷ ಧನ ಸಹಾಯ ಮತ್ತು ಸುಲಭ ಬಡ್ಡಿಯ ಸಾಲದ ಸೌಲಭ್ಯಗಳನ್ನು 
ಅಗತ್ಯ ಕೈಗಾರಿಕೆಗಳಿಗೆ ಒದಗಿಸುವುದು. 

8. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್‌ನ ವಿಶೇಷ ನೆರವು. ಈ 
ಸಂಸ್ಥೆಯು ಸಾಮಾನ್ಯವಾಗಿ ಖಾಸಗಿ ಕ್ಷೇತ್ರದ ಮಿತ ಷೇರು ಬಂಡವಾಳದ ಸಂಸ್ಥೆ 
ಗಳಿಗೆ ಮಾತ್ರ ನೇರ ಧನ ಸಹಾಯವನ್ನು ನೀಡುತ್ತದೆ. ಮೈಸೂರು ಜಿಸ್ಲಿಗೆ ಈ ಹಣ 
ಕಾಸು ಸಂಸ್ಥೆಯಿಂದ ದೊರೆಯುವ ಕೆಲವು ವಿಶೇಷ ರಿಯಾಯತಿಗಳು ಇಂತಿವೆ. 

(1) ಕ್ಸ ಗಾರಿಕೆಗಳಿಗೆ ಒದಗಿಸುವ ಸಾಲದ ಬಡ್ಡಿ ದರದಲ್ಲಿ ಶೇ. ಒಂದರಷ್ಟು 
ರಿಂಸತಾಯಿ ತಿ. 


೮೬ ಮಾನಸಿಕ ಕರ್ಣಾಟಕ 


(2) ಸಾಲದ ಮರು ಪಾನತಿಖು ಮೂರು ನರುಷಗಳ ನಂತರ ಪ್ರಾರಂಭ 
ವಾಗುವುದರ ಬದಲು ಐದು ವರುಷಗಳ ನಂತರ ಪಾನತಿ ಮಾಡುವ ಅನಕಾಶ ಕಲ್ಪಿಸಿರು 
ವುದು. 

(3) ಸಾಲದ ಮರುಪಾವತಿಯ ಅವಧಿಯನ್ನು 10-15 ವರುಷಗಳ ಬದಲಾಗಿ 
15-20 ವರುಷಗಳಿಗೆ ಹೆಚ್ಚಿ ಸಿರುವುದು. 

(4) ನಿರ್ವಹಣಾ ಬಂಡವಾಳಕ್ಕೆ ಹೆಚ್ಚಿನ ಸಹಾಯವನ್ನು ಕಲ್ಪಿಸಿರುವುದು. 

(5) ಸಲಹಾ ಸೇವೆಗೆ ತಗಲುವ ವೆಚ್ಚ ವನ್ನು ಮುಂಗಡವಾಗಿ ಒದಗಿಸುವುದು. 

9. ಹೇಶೀಯ ಕಚ್ಚಾ ಪದಾರ್ಥಗಳ ಸರಬರಾಜು ಮತ್ತು ವಿದೇಶಗಳಿಂದ 
ಕಚ್ಛಾ ಸದಾರ್ಥಗಳನ್ನು ಆನುದು ಮಾಡಿಕೊಳ್ಳಲು. ಸುಲಭವಾಗಿ ಪರವಾನಗಿಗಳನ್ನು 
ನೀಡುವುದು. | 

10. ನಿಹ್ಯಾವಂತ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹ ನೀಡಲು ವಿಶೇಷ ಯೋಜನೆ 
ಗಳು. ಬ 

|]. ಮೆಟ್ರಿಕ್ಯುಲೇಶನ್‌ /ಎಸ್‌.ಎಸ್‌. ಎಲ್‌.ಸಿ. ಮಟ್ಟದ. ೨೦೦ ನಿರುದ್ಯೋಗಿ 
ಗಳಿಗೆ ಕ್ಸೆ ಗಾರಿಕಾ ಉದ್ದಿಮೆಯ ಆಹಳಿತದ ಒಗ್ಗೆ ಶಾಲಾ ಶಿಕ್ಷಣವನ್ನು ನೀಡುವುದು 
ಮತ್ತು ತಾಂತ್ರಿಕ ವಿದ್ಯಾರ್ಹತೆಯನ್ನು ಹೊಂದಿರುವ ನಿರುದ್ಯೋಗಿಗಳಿಗೆ ಯಂತ್ರೋಪ 
ಕರಣ, ಕಟ್ಟಡ ಮತ್ತು ನಿವೇಶನಗಳನ್ನು ಕೊಳ್ಳಲು ೨. ಲಕ್ಷ್ಮ ರೂಪಾಯಿಗಳಿಗೆ ನೂರ 
ದಂತೆ ಬಂಡವಾಳದ ಸಾಲ ಪಾವತಿ. ಅಲ್ಲನೆ ಸರಕಾರದಿಂದ ಮಂಜೂರಾದ. ಯೋಚ 

ಯ ಮೇರೆಗೆ ತಾಂತ್ರಿಕ ಪದವೀಧರರಿಗೆ ತಿಂಗಳಿಗೆ 400 ೭ಂನ: 750: ರೂಪಾಯಿ 
ಗಳಷ್ಟು ಶಿಕ್ಷಣ: ವೃತ್ತಿ ವೇತನ ನೀಡಿ ಕೈಗಾರಿಕೆಗಳಲ್ಲಿ ಒಂದು ವರ್ಷ ತರಬೇತಿ ನೀಡು 
ವುದು ಇತ್ಯಾದಿ. 

ಮೇಲಿನ ಅಂಶಗಳಿಗೆ ಪೂರಕವಾಗಿ, ಹೊರ ರಾಜ್ಯಗಳಿಂದ' ನಮ್ಮ ರಾಜ್ಯಕ್ಕೆ 
ಬರುವ ಕೈ ಗಾರಿಕೋಪ್ಯಮಿಗಳೂ ಜಿಸ್ಲೆಯ ಕ್ಸೆ ಗಾರಿಕಾ ಪ್ರಗತಿಗೆ ಕಾರಣರಾಗಿದ್ದಾರೆ. 
ಕಾರ್ಮಿಕ ಅಂಶಾತಿಯಿರುವ ಕೇರಳ, ಬಂಗಾಳಗಳಿಂದ ಸುರಕ್ಷಿತ ಕರ್ನಾಟಕ ಕೈಗಾ 
ರಿಕೋದ್ಯಮಿಗಳನ್ನು ಸಹಜವಾಗಿ: ಅಕರ್ಸಿಸಿದೆ. 

ಜಿಲ್ಲೆಯ ಪ್ರಮುಖ ಕೈ ಗಾರಿಕೆಗಳಾದ ಮೈಸೂರ್‌ ಮೆಸಿನರಿ ಕಂಸನ 
ವಿಕ್ರಾಂತ್‌, ಕರ್ನಾಟಕ ಬಾಲ್‌ ಬೇರಿಂಗ್‌, ಕೃಷ್ಣರಾಜ ಮಿಲ್ಸ್‌, ಬಣ್ಣ ಮತ್ತು ಅರೆ 
ಗಿನ ಕಾರಖಾನೆ ಇವೆಲ್ಲ ಇಂದು ನಗರದ ಸರಹದ್ದಿ ನಲ್ಲಿ ಸ್ಥಾಸಿಸಲ್ಪಟ್ಟಿವೆ. ಈ ರೀತಿಯ 
ಬೆಳವಣಿಗೆಯಿಂದ ಕ್ಸ ಗಾರಿಕೆಗಳೆಲ್ಲಿವೂ ಮೈಸೂತು ನಗರದ ಸುತ ಮುತ್ತ ಕೇಂದ್ರಿಕೃತ 
ವಾಗಿನೆ:. ಈ ದೃಷ್ಟಿಯಿಂದ ಕೆ ಗಾರಿಕೆಗಳಿಂದಾಗುವ ಪ್ರಯೋಜನ. ಮತ್ತು ಬೆಳವಣಿಗೆ 
ಯಿಂದ ಜಿಸೆಯ ಇತರ ಪ್ರದೇಶಗಳು ವಂಚಿತವಾಗಿವೆ. 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 
ಗಾ 
೫ ಮಾನವಿಕ ಕರ್ಣಾಟಕ 


೫ ವಿಜ್ಞಾನ ಕರ್ಣಾಟಕ 
೫ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ 8 ನಾಲ್ಬು ರೂಪಾಯಿ 
ಇತರರಿಗೆ (1 ಆರು ರೊಪಾಯಿ 
ಸಂಸ್ಥೆಗಳಿಗೆ ಸಾ ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
4 ಪ್ರಸಾರಾಂಗ ' 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


